ಕರ್ನಾಟಕ ರಾಜಪುತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಜುಲೈ ೩೧ , ೨೦೧೪ ( ಶ್ರಾವಣ ೯ , ಶಕ ವರ್ಷ ೧೯೩೬) 
Bangalore , Thursday, July 31 , 2014 (Shravana 9 , Shaka Varsha 1936 ) 


ಸಂಚಿಕೆ ೩೧ 
Issue 31 . 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ - ವಲಯ ಕಚೇರಿ, ವೃತ್ತ ಕಚೇರಿಗಳು, 

ವಿಭಾಗಗಳು ಹಾಗೂ ಉಪ ವಿಭಾಗಗಳ ಕೇಂದ್ರಸ್ಥಾನ ನಿಗದಿಪಡಿಸುವ ಬಗ್ಗೆ - ಆದೇಶ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ ಗ್ರಾಅಪ 56 ಗ್ರಾನೀಸ (2) 2013, ದಿನಾಂಕ 04 - 03 - 2014, 


ಪ್ರಸ್ತಾವನೆ: 


* ರಾಜ್ಯ ಮತ್ತು ಕೇಂದ್ರ ವಲಯಗಳಡಿ ಹಾಗೂ ವಿದೇಶಿ ನೆರವಿನ ಯೋಜನೆಯಡಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆಗಳ ಕಾಲಮಿತಿ 
ಅನುಷ್ಠಾನ ಮತ್ತು ಸಮರ್ಪಕ ನಿರ್ವಹಣೆ ಹಾಗೂ ನೈರ್ಮಲ್ಯ ಘಟಕವನ್ನು ಸದೃಢಗೊಳಿಸಲು ಇತ್ಯಾದಿ ಉದ್ದೇಶಗಳ ಕುರಿತಂತೆ ಸರ್ಕಾರವು ಮೇಲೆ 
ಓದಲಾದ ದಿನಾಂಕ 4 - 3 - 2014ರ ಆದೇಶದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯನ್ನು ದಿನಾಂಕ 01 - 04 - 2014ರಿಂದ ಅಸ್ತಿತ್ವಕ್ಕೆ 
ಬರುವಂತೆ ಸೃಜಿಸಲಾಗಿದೆ . ಸದರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಸೃಜಿಸಲಾಗಿರುವ ಮುಖ್ಯ ಇಂಜಿನಿಯರ್ ರವರ ಕಚೇರಿ, ವೃತ್ತ ಕಚೇರಿಗಳು , ವಿಭಾಗಗಳು 
ಮತ್ತು ಉಪ ವಿಭಾಗಗಳ ಕೇಂದ್ರಸ್ಥಾನವನ್ನು ನಿಗದಿಪಡಿಸಲು ಸರ್ಕಾರವು ನಿರ್ಧರಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಗ್ರಾಅಪ 210 ಜಿಪಅ 2014 , ಬೆಂಗಳೂರು, ದಿನಾಂಕ 03- 06 -2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ದಿನಾಂಕ 01 - 04 - 2014ರಿಂದ 
ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ವಲಯ, ವೃತ್ತಗಳು , ವಿಭಾಗಗಳು ಹಾಗೂ ಉಪ ವಿಭಾಗಗಳ ಕೇಂದ್ರಸ್ಥಾನವನ್ನು ನಿಗದಿಪಡಿಸಿದೆ: 
I. ವಲಯ ಕಚೇರಿ - 1 
ಕ್ರ. ಸಂ . ಕೇಂದ್ರಸ್ಥಾನ 

ಕಾರ್ಯವ್ಯಾಪ್ತಿ 
ಮುಖ್ಯ ಇಂಜಿನಿಯರ್‌, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ - ಬೆಂಗಳೂರು. 

ಕರ್ನಾಟಕ ರಾಜ್ಯ 
II, ವೃತ್ತಗಳು - 4 

ಕ್ರ. ಸಂ . ಕೇಂದ್ರಸ್ಥಾನ | ಕಾರ್ಯವ್ಯಾಪ್ತಿ 

ಬೆಂಗಳೂರು ಕಂದಾಯ ವಿಭಾಗ 
ಮೈಸೂರು 

ಮೇಲಿನಂತೆ 
ಗುಲ್ಬರ್ಗಾ 

ಮೇಲಿನಂತೆ 
4, ಬೆಳಗಾವಿ. 

ಮೇಲಿನಂತೆ 
III . ವಿಭಾಗಗಳು - 30 / ಉಪ ವಿಭಾಗಗಳು - 176 

ಪ್ರತಿ ಜಿಲ್ಲೆಗೆ ಒಂದರಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವಿಭಾಗ ಕಚೇರಿಯನ್ನು ಸೃಜಿಸಲಾಗಿದೆ. ವಿಭಾಗ 
ಕಚೇರಿಯನ್ನು ಆಯಾ ಜಿಲ್ಲೆಯ ಜಿಲ್ಲಾ ಕೇಂದ್ರಸ್ಥಾನದಲ್ಲಿರತಕ್ಕದ್ದು. ಸದರಿ ವಿಭಾಗ ಕಚೇರಿಯ ಕಾರ್ಯವ್ಯಾಪ್ತಿಯು ಕಂದಾಯ ಜಿಲ್ಲೆಯ ಕಾರ್ಯವ್ಯಾಪ್ತಿಯನ್ನು 
ಹೊಂದಿರುತ್ತದೆ. ಅಲ್ಲದೆ, ಕಂದಾಯ ಜಿಲ್ಲಾ ವ್ಯಾಪ್ತಿಯಲ್ಲಿನ ಪ್ರತಿ ತಾಲ್ಲೂಕಿನ ಕೇಂದ್ರಸ್ಥಾನದಲ್ಲಿ ಉಪ ವಿಭಾಗ ಕಚೇರಿಯ ಕೇಂದ್ರ ಸ್ಥಾನವನ್ನು 
ನಿಗದಿಪಡಿಸಿದೆ. 


( ೯೩೭) 


೯೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


ಭಾಗ ೧ 


ಕ್ರ. ಸಂ . 


ವಿಭಾಗ ಕೇಂದ್ರ ಸ್ಥಾನ 


ಬೀದರ್ 


ಉಪ ವಿಭಾಗ ಕೇಂದ್ರಸ್ಥಾನ 
ಹುಮ್ರಾಬಾದ್ 
ಬೀದರ್‌ 


ಔರಾದ್ 


ಉಡುಪಿ 


| ಬಳ್ಳಾರಿ 


ಬೆಳಗಾಂ 


ಭಾಲ್ಕಿ 
ಬಸವಕಲ್ಯಾಣ 
ಉಡುಪಿ 
ಕಾರ್ಕಳ 

ಬೈಂದೂರು 
9 . ಬಳ್ಳಾರಿ 

ಹೊಸಪೇಟೆ 
11 . ಹಗರಿ ಬೊಮ್ಮನಹಳ್ಳಿ 

ಸಂಡೂರು 
13 . | ಸಿರಗುಪ್ಪ 
14 . ಕೂಡ್ಲಿಗಿ | 

ಹಡಗಲಿ 
ಅಥಣಿ 

ಚಿಕ್ಕೋಡಿ 
18 . ಬೆಳಗಾಂ 

ಸವದತ್ತಿ 
ಗೋಕಾಕ್ 
ರಾಯಭಾಗ. 
ಹುಕ್ಕೇರಿ 

ಖಾನಾಪುರ 
24. | ರಾಮದುರ್ಗ 
| 25 , ಬೈಲಹೊಂಗಲ 

ಜಮಖಂಡಿ 
27. ಬಾಗಲಕೋಟೆ 
28, | ಬಾದಾಮಿ 


19 , 
20, 
21, 


ಬಾಗಲ ಕೋಟೆ 


26, 


ಬೀಳಗಿ 


30 . 


ಬಿಜಾಪುರ 


33 , 


ಹುನಗುಂದ 
31 . | ಮುಧೋಳ್ 
| 32 . ಬಿಜಾಪುರ 

ಬಸವನ ಬಾಗೇವಾಡಿ 
34. ಸಿಂಧಗಿ 

ಮುದ್ದೇಬಿಹಾಳ 
36, ಇಂಡಿ 

ಧಾರವಾಡ 

ಹುಬ್ಬಳ್ಳಿ 
| 39 , ನವಲಗುಂದ | 

ಕುಂದಗೋಳ 


ಧಾರವಾಡ 


41. 


ಕಲಘಟಗಿ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


೯೩೯ 


ಕ್ರ. ಸಂ . 


ಉಪ ವಿಭಾಗ ಕೇಂದ್ರಸ್ಥಾನ 


ವಿಭಾಗ ಕೇಂದ್ರ ಸ್ಥಾನ 
ಗದಗ್ 


8 


42. 


ಗದಗ್ 


43. 


ನರಗುಂದ 


44, 


ಶಿರಹಟ್ಟಿ 
ರೋಣ 


45 . 


ಮುಂಡರಗಿ 


ಹಾವೇರಿ 


47. 


ಹಾವೇರಿ 


48, 


ಹಾನಗಲ್ 


49 . 


ಬ್ಯಾಡಗಿ 


ದಾವಣಗೆರೆ 


54, 


ರಾಣಿಬೆನ್ನೂರು 
50. | ಹಿರೇಕೆರೂರು 
51. | ಸವಣೂರು 
52 . | 
53, ಶಿಗ್ಗಾಂವ್ 

ದಾವಣಗೆರೆ 
55. | ಹೊನ್ನಾಳಿ 
56 . ಹರಪನಹಳ್ಳಿ 

ಜಗಳೂರು 
58. ಹರಿಹರ 
59. | ಚನ್ನಗಿರಿ 

ಕಾರವಾರ 


ಉತ್ತರ ಕನ್ನಡ 


60 . 


61 . 


ಕುಮಟಾ 


62 . 


ಶಿರಸಿ 


63. ಸಿದ್ದಾಪುರ 
64 . ಯಲ್ಲಾಪುರ 
65 . ಹಳಿಯಾಳ 


66. 


ಮುಂಡಗೋಡ 


67 . 


ಜೋಯಿಡಾ 


68, 


ಹೊನ್ನಾವರ 
ಭಟ್ಕಳ 


69. 


70 . 


ಅಂಕೋಲಾ 


ರಾಯಚೂರು 


71. | ರಾಯಚೂರು 
72 . | ಲಿಂಗಸಗೂರು 


73 . 


ದೇವದುರ್ಗ 


74 . 


ಮಾನ್ವಿ 
ಸಿಂಧನೂರು 


75 , 


_ 13 


| ಕೊಪ್ಪಳ 


76 . 


ಕೊಪ್ಪಳ 
77. 

ಕುಷ್ಟಗಿ | 
78. | ಗಂಗಾವತಿ 
79. | ಯಲಬುರ್ಗಾ 


೯೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಕ್ರ. ಸಂ . 


ಉಪ ವಿಭಾಗ ಕೇಂದ್ರಸ್ಥಾನ 


ವಿಭಾಗ ಕೇಂದ್ರ ಸ್ಥಾನ 
ಯಾದಗಿರಿ 


- 14 


80. 


ಯಾದಗಿರಿ 


81. 


ಶಹಾಪುರ 


82 . 


ಸುರಪುರ 


15 


| ಗುಲ್ಬರ್ಗಾ 


83. 


ಗುಲ್ಬರ್ಗಾ 
ಜೇವರ್ಗಿ 


85 . 


ಸೇಡಂ 


86 . 


ಚಿಂಚೋಳಿ 


87. 


ಅಫಜಲಪುರ 


88 . 


ಆಳಂದ 


ಚಾಮರಾಜನಗರ 


89. ಚಿತ್ತಾಪುರ 
90 . ಚಾಮರಾಜನಗರ 
91. ಕೊಳ್ಳೇಗಾಲ 

| ಗುಂಡ್ಲುಪೇಟೆ 
( 93. | ಯಳಂದೂರು 

ಮೈಸೂರು 
95. | ನಂಜನಗೂಡು 


92 . 


ಮೈಸೂರು 


94 , 


96 , 


ಹುಣಸೂರು 


97, 


98. 


ಟಿ. ನರಸೀಪುರ 
ಹೆಚ್ . ಡಿ .ಕೋಟೆ 
ಕೆ. ಆರ್. ನಗರ 


99. 


ಕೊಡಗು 


100 . ಪಿರಿಯಾಪಟ್ಟಣ 
101. | ಮಡಿಕೇರಿ 
102 . | ವಿರಾಜಪೇಟೆ 


103, 


ಸೋಮವಾರಪೇಟೆ 


ಹಾಸನ 


104 . 


ಹಾಸನ 


106. 


105 . ಸಕಲೇಶಪುರ 

ಚನ್ನರಾಯಪಟ್ಟಣ 
107. | 

| ಅರಕಲಗೂಡು 
108. | ಆಲೂರು 
109 . ಹೊಳೆನರಸೀಪುರ 


110. 


ಬೇಲೂರು 


111. 


| ಅರಸೀಕೆರೆ 


| ಮಂಡ್ಯ 


113. 


112 . ಮಂಡ್ಯ 

ಮದ್ದೂರು 
114 , ಕೆ. ಆರ್.ಪೇಟೆ 
115 . ಪಾಂಡವಪುರ 
116. ಶ್ರೀರಂಗಪಟ್ಟಣ 
117 . | ಮಳವಳ್ಳಿ 
118. | ನಾಗಮಂಗಲ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


೯೪೧. 


ಉಪ ವಿಭಾಗ ಕೇಂದ್ರಸ್ಥಾನ 


ಕ್ರ. ಸಂ . 

21 


ವಿಭಾಗ ಕೇಂದ್ರ ಸ್ಥಾನ 
ದಕ್ಷಿಣ ಕನ್ನಡ 


119 . 


ಮಂಗಳೂರು 


120 . 


ಪುತ್ತೂರು 
ಬಂಟ್ವಾಳ 


121, 


122 . 


| ಚಿಕ್ಕಮಗಳೂರು 


123 . 

ಬೆಳ್ತಂಗಡಿ 
124 , ಚಿಕ್ಕಮಗಳೂರು 
125. | ತರೀಕೆರೆ 
126. | ಕೊಪ್ಪ 
127. | ನರಸಿಂಹರಾಜಪುರ 
128. | ಶೃಂಗೇರಿ 
129, 

ಕಡೂರು 
130, ಮೂಡಿಗೆರೆ 
131. | ರಾಮನಗರ 
132. | ಚನ್ನಪಟ್ಟಣ 
133 . ಕನಕಪುರ 


ರಾಮನಗರ 


134 , 


ಮಾಗಡಿ 
ಹೊಸಕೋಟೆ 


| ಬೆಂಗಳೂರು ( ಗಾ ) 


135 , 


136 , | ದೊಡ್ಡಬಳ್ಳಾಪುರ 
137 . | 

ದೇವನಹಳ್ಳಿ 
138 , ನೆಲಮಂಗಲ 
139 . ಬೆಂಗಳೂರು ಉತ್ತರ 
140 . ಬೆಂಗಳೂರು ಪೂರ್ವ 


ಬೆಂಗಳೂರು ನಗರ 


141 


ಆನೇಕಲ್ 


142 . 


ಬೆಂಗಳೂರು ದಕ್ಷಿಣ 
ಕೋಲಾರ 


- 26 


| ಕೋಲಾರ 


143. 


144 , 


ಮುಳಬಾಗಿಲು 


145 . 


ಮಾಲೂರು 


146, 


ಬಂಗಾರಪೇಟೆ 


| ಚಿಕ್ಕಬಳ್ಳಾಪುರ 


147. | ಶ್ರೀನಿವಾಸಪುರ 
148, | ಬಾಗೇಪಲ್ಲಿ 
149, ಚಿಕ್ಕಬಳ್ಳಾಪುರ 
150 , 

ಚಿಂತಾಮಣಿ 
151, ಗುಡಿಬಂಡೆ 
152. | ಶಿಡ್ಲಘಟ್ಟ 
153 . ಗೌರಿಬಿದನೂರು 
154, ತುಮಕೂರು 


ತುಮಕೂರು 


155 . | ಕುಣಿಗಲ್ 
156 , | ತಿಪಟೂರು 
157 . | ಮಧುಗಿರಿ 


೯೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಕ್ರ. ಸಂ . 


ವಿಭಾಗ ಕೇಂದ್ರ ಸ್ಥಾನ 


ಉಪ ವಿಭಾಗ ಕೇಂದ್ರಸ್ಥಾನ 


158 . 


ಶಿರಾ 


159 , 


ಪಾವಗಡ 


160. | ಕೊರಟಗೆರೆ 


161. | ಗುಬ್ಬಿ 


162. 


ತುರುವೇಕೆರೆ 


| ಶಿವಮೊಗ್ಗ 


163. 

ಚಿಕ್ಕನಾಯಕನಹಳ್ಳಿ 

ಶಿವಮೊಗ್ಗ 
165. | ಸಾಗರ 
166, ಸೊರಬ 


167. ಭದ್ರಾವತಿ 
168. ತೀರ್ಥಹಳ್ಳಿ 
169 . || ಹೊಸನಗರ 


170 . 


ಶಿಕಾರಿಪುರ 


| ಚಿತ್ರದುರ್ಗ 


171. . ಚಿತ್ರದುರ್ಗ 
172 . | ಚಳ್ಳಕೆರೆ 
173, | ಹೊಸದುರ್ಗ 
174, ಹಿರಿಯೂರು 
175 . | ಮೊಳಕಾಲೂರು 
176, | ಹೊಳಲ್ಕೆರೆ 


IV . ಗುಣ ನಿಯಂತ್ರಣ ವಿಭಾಗಗಳು - 02 


ಕ್ರ. ಸಂ . 


ಕ್ರ. ಸಂ . ಕೇಂದ್ರಸ್ಥಾನ 

ಕಾರ್ಯವ್ಯಾಪ್ತಿ 
ಬೆಂಗಳೂರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬೆಂಗಳೂರು ಮತ್ತು ಮೈಸೂರು ವೃತ್ತ 

ಕಚೇರಿಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕದ್ದು. 
ಧಾರವಾಡ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಗುಲ್ಬರ್ಗಾ ಮತ್ತು ಬೆಳಗಾವಿ ವೃತ್ತ ಕಚೇರಿಗಳ 

ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕದ್ದು . 
V , ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಕೇಂದ್ರ ಕಚೇರಿಯಲ್ಲಿನ ತಾಂತ್ರಿಕ ಸಹಾಯಕ ಹುದ್ದೆಗಳು - 04 
VI, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವೃತ್ತ ಕಚೇರಿಯಲ್ಲಿನ ತಾಂತ್ರಿಕ ಸಹಾಯಕ ಹುದ್ದೆಗಳು - 04 

ವೃತ್ತಗಳು 
ಬೆಂಗಳೂರು 
ಮೈಸೂರು 
ಗುಲ್ಬರ್ಗಾ 

ಬೆಳಗಾವಿ 
VII . ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಕಚೇರಿಯಲ್ಲಿನ ತಾಂತ್ರಿಕ ಸಹಾಯಕ ಹುದ್ದೆಗಳು - 25 

ಕ್ರ. ಸಂ . | ವಿಭಾಗಗಳು 

ಬೆಂಗಳೂರು ನಗರ 
ಬೆಂಗಳೂರು ಗ್ರಾಮಾಂತರ 
ಬೆಳಗಾಂ 


ಬಾಗಲಕೋಟೆ 


3 


ಬಿಜಾಪುರ 


10.| 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 

೯೪೩ 
6. | ಬೀದರ್ 

ಬಳ್ಳಾರಿ 
ಚಾಮರಾಜನಗರ 
ಚಿಕ್ಕಬಳ್ಳಾಪುರ 
ಚಿತ್ರದುರ್ಗ 

ದಾವಣಗೆರೆ 
12. ದಕ್ಷಿಣ ಕನ್ನಡ 
13 . ಗದಗ 
14 . ಗುಲ್ಬರ್ಗಾ 

| ಹಾವೇರಿ 
| ಹಾಸನ 

ಕೋಲಾರ 
18. ಕೊಪ್ಪಳ 

ಮೈಸೂರು 
ಮಂಡ್ಯ 
ರಾಮನಗರ 

ರಾಯಚೂರು 
23. ಶಿವಮೊಗ್ಗ 
24. ತುಮಕೂರು 
25 . ಉತ್ತರ ಕನ್ನಡ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದೇಶ್ ಪೋತಲಕಟ್ಟಿ 
PR. 456 

ಸರ್ಕಾರದ ಅಧೀನ ಕಾರ್ಯದರ್ಶಿ,(ಸೇವೆಗಳು - ಎ) 
Sc . 300 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ 
ಒಳಾಡಳಿತ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ: ಒಣ 387 ಪಿಪಿಇ 2012, ಬೆಂಗಳೂರು, ದಿನಾಂಕ: 02.06.2014 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಈ ಕೆಳಕಂಡ ಅಂಕಣ (3) ರಲ್ಲಿನ ಸರ್ಕಾರಿ ಅಧಿಸೂಚನೆ/ ಆದೇಶಗಳನ್ವಯ ಅಂಕಣ 
( 2) ರಲ್ಲಿನ ಕಛೇರಿಗಳಿಗೆ ಸೃಜನೆಯಾಗಿದ್ದು , ಸರ್ಕಾರಿ ಅದೇಶ ಸಂಖ್ಯೆ: ಒಣ 120 ಪಿಪಿಇ 2013 , ದಿನಾಂಕ:18. 07.2013ರನ್ವಯ ದಿನಾಂಕ: 31 .03.2014ರವರೆಗೆ 
ಕಾರ್ಯಾವಧಿಯನ್ನು ಮುಂದುವರೆಸಲಾಗಿದ್ದ 54 ದಲಾಯತರ (45 ದಲಾಯತ್ , 08 ಗ್ರೂಫ್- ಡಿ ಮತ್ತು 01 ಜಾಡಮಾಲಿ ಹುದ್ದೆ) ತಾತ್ಕಾಲಿಕ 
ಹುದ್ದೆಗಳನ್ನು ಸರ್ಕಾರಿ ಆದೇಶ ಸಂ : ಎಫ್ಡಿ 58 ಎಸ್ ಆರ್‌ಎಸ್ 79, ದಿನಾಂಕ: 27. 09.1979ರ ಕಂಡಿಕೆ 2 ( i) ರನ್ವಯ ಖಾಯಂ ಹುದ್ದೆಗಳೆಂದು 
ಘೋಷಿಸಿದೆ. 
ದಲಾಯತರ ಹುದ್ದೆಯ 

ಹುದ್ದೆಯು ಮಂಜೂರಾದ ಸರ್ಕಾರಿ 
ಕಛೇರಿಯ ಹೆಸರು 

ಆದೇಶ ಸಂಖ್ಯೆ ಮತ್ತು ದಿನಾಂಕ 
( 2) 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು ಲಾ 130 ಎಲ್‌ಎಜಿ 79 , ದಿನಾಂಕ: 07 .10.1980. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು | ಲಾ 130 ಎಲ್‌ಎಜಿ 79, ದಿನಾಂಕ:07.10. 1980. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು ಲಾ 130 ಎಲ್‌ಎಜಿ 79 , ದಿನಾಂಕ:07.10.1980 . 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು ಲಾ 130 ಎಲ್‌ಎಜಿ 79 , ದಿನಾಂಕ:07.10.1980 . 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು ಲಾ 130 ಎಲ್‌ಎಜಿ 79 , ದಿನಾಂಕ: 07.10.1980. 
ಸರ್ಕಾರಿ ಅಭಿಯೋಜಕರ ಕಛೇರಿ, ಬೆಂಗಳೂರು ನಗರ 

ಲಾ 130 ಎಲ್‌ಎಜಿ 79 , ದಿನಾಂಕ: 07 .10.1980. 


ಕ. ಸಂ 


( 3 ) 


೯೪೪ 


p) 


| 


||3|2| 


10 


13 
14 
15 


17 
18 


20 


21 


22 


24 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೩೧ , ೨೦೧೪ 

ಭಾಗ ೧ 
ದಲಾಯತರ ಹುದ್ದೆಯ 

ಹುದ್ದೆಯು ಮಂಜೂರಾದ ಸರ್ಕಾರಿ 
ಕಛೇರಿಯ ಹೆಸರು 

ಆದೇಶ ಸಂಖ್ಯೆ ಮತ್ತು ದಿನಾಂಕ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಬೆಳಗಾಂ 

ಲಾ 130 ಎಲ್ ಎಜಿ 79 , ದಿನಾಂಕ:07.10.1980 . 
ಸರ್ಕಾರಿ ಅಭಿಯೋಜಕರ ಕಛೇರಿ, ಧಾರವಾಡ 

ಲಾ 130 ಎಲ್ ಎಜಿ 79 , ದಿನಾಂಕ: 07.10.1980 . 
ಸರ್ಕಾರಿ ಅಭಿಯೋಜಕರ ಕಛೇರಿ, ಬಿಜಾಪುರ 

ಲಾ 130 ಎಲ್‌ಎಜಿ 79 , ದಿನಾಂಕ:07.10.1980. 
ಸರ್ಕಾರಿ ಅಭಿಯೋಜಕರ ಕಛೇರಿ, ಗುಲ್ಬರ್ಗ 

ಲಾ 130 ಎಲ್‌ಎಜಿ 79 , ದಿನಾಂಕ: 07.10 .1980 
ಕಾನೂನು ಅಧಿಕಾರಿ ( ಕಿರಿಯ ) ರ ಕಛೇರಿ, ಬೆಂಗಳೂರು ನಗರ 

ಲಾ 100 ಪಿಪಿಇ 1981, ದಿನಾಂಕ:30. 04 .1981 
ಕಾನೂನು ಅಧಿಕಾರಿ ( ಕಿರಿಯ) ರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಲಾ 100 ಪಿಪಿಇ 1981, ದಿನಾಂಕ: 30 .04 .1981 
ಕಾನೂನು ಅಧಿಕಾರಿ(ಕಿರಿಯ ) ರ ಕಛೇರಿ, ತುಮಕೂರು 

ಲಾ 100 ಪಿಪಿಇ 1981, ದಿನಾಂಕ:30.04.1981 
ಕಾನೂನು ಅಧಿಕಾರಿ ( ಕಿರಿಯ ) ರ ಕಛೇರಿ, ಕೋಲಾರ 

ಲಾ 100 ಪಿಪಿಇ 1981, ದಿನಾಂಕ:30.04 .1981 
ಕಾನೂನು ಅಧಿಕಾರಿ ( ಕಿರಿಯ) ರ ಕಛೇರಿ, ಕೆ. ಜಿ .ಎಫ್ 

ಲಾ 100 ಪಿಪಿಇ 1981, ದಿನಾಂಕ:30. 04 .1981 
ಕಾನೂನು ಅಧಿಕಾರಿ( ಕಿರಿಯ ) ರ ಕಛೇರಿ, ( ಎಸ್. ಪಿ .ಕಛೇರಿ), ಮೈಸೂರು ಲಾ 100 ಪಿಪಿಇ 1981 , ದಿನಾಂಕ:30. 04 .1981 
ಕಾನೂನು ಅಧಿಕಾರಿ (ಕಿರಿಯ) ರ ಕಛೇರಿ, ಮಂಡ್ಯ 

ಲಾ 100 ಪಿಪಿಇ 1981, ದಿನಾಂಕ:30 .04.1981 
ಕಾನೂನು ಅಧಿಕಾರಿ( ಕಿರಿಯ) ರ ಕಛೇರಿ, ಹಾಸನ 

ಲಾ 100 ಪಿಪಿಇ 1981, ದಿನಾಂಕ:30. 04 .1981 
ಕಾನೂನು ಅಧಿಕಾರಿ(ಕಿರಿಯ) ರ ಕಛೇರಿ, ಬಳ್ಳಾರಿ 

ಲಾ 100 ಪಿಪಿಇ 1981, ದಿನಾಂಕ:30.04 .1981 
ಕಾನೂನು ಅಧಿಕಾರಿ (ಕಿರಿಯ) ರ ಕಛೇರಿ, ಬಿಜಾಪುರ 

ಲಾ 100 ಪಿಪಿಇ 1981, ದಿನಾಂಕ :30 .04.1981 
ಕಾನೂನು ಅಧಿಕಾರಿ( ಕಿರಿಯ) ರ ಕಛೇರಿ, ಮಡಿಕೇರಿ 

ಲಾ 100 ಪಿಪಿಇ 1981, ದಿನಾಂಕ:30 .04 .1981 
| ಕಾನೂನು ಅಧಿಕಾರಿ (ಕಿರಿಯ) ರ ಕಛೇರಿ, ರಾಯಚೂರು 

ಲಾ 100 ಪಿಪಿಇ 1981, ದಿನಾಂಕ:30.04.1981 
ಕಾನೂನು ಅಧಿಕಾರಿ ( ಕಿರಿಯ) ರ ಕಛೇರಿ, ಶಿವಮೊಗ್ಗ 

ಲಾ 100 ಪಿಪಿಇ 1981, ದಿನಾಂಕ:30. 04 .1981 
ಕಾನೂನು ಅಧಿಕಾರಿ (ಕಿರಿಯ ) ರ ಕಛೇರಿ, ದಕ್ಷಿಣ ಕನ್ನಡ 

ಲಾ 100 ಪಿಪಿಇ 1981, ದಿನಾಂಕ:30 . 04 .1981 
ಕಾನೂನು ಅಧಿಕಾರಿ ( ಕಿರಿಯ ) ರ ಕಛೇರಿ, ಕಾರವಾರ 

ಲಾ 100 ಪಿಪಿಇ 1981 , ದಿನಾಂಕ:30. 04 .1981 
ಕಾನೂನು ಅಧಿಕಾರಿ( ಕಿರಿಯ ) ರ ಕಛೇರಿ, ಚಿಕ್ಕಮಗಳೂರು 

ಲಾ 100 ಪಿಪಿಇ 1981, ದಿನಾಂಕ:30 .04 .1981 
ಕಾನೂನು ಅಧಿಕಾರಿ (ಕಿರಿಯ) ರ ಕಛೇರಿ, ಬೆಳಗಾಂ 

ಲಾ 100 ಪಿಪಿಇ 1981, ದಿನಾಂಕ :30 .04.1981 
ಕಾನೂನು ಅಧಿಕಾರಿ( ಕಿರಿಯ ) ರ ಕಛೇರಿ, ಗುಲ್ಬರ್ಗಾ 

ಲಾ 100 ಪಿಪಿಇ 1981, ದಿನಾಂಕ:30 .04 .1981 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ತುರುವೇಕೆರೆ 

ಲಾ 165 ಎಲ್‌ಸಿಇ 1981, ದಿನಾಂಕ:18.02.1987 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಸೊರಬ 

ಲಾ 148 ಎಲ್‌ಸಿಇ 1982, ದಿನಾಂಕ:03.07.1989 
ಸರ್ಕಾರಿ ಅಭಿಯೋಜಕರ ಕಛೇರಿ, ಬೆಂಗಳೂರು ನಗರ 

ಲಾ 64 ಪಿಪಿಇ 1984 , ದಿನಾಂಕ:18. 07.1984 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಬ್ಯಾಡಗಿ 

ಲಾ 164 ಎಲ್‌ಸಿಇ 1984 , ದಿನಾಂಕ:03 . 07.1985 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಮುಳಬಾಗಿಲು 

ಲಾ 55 ಎಲ್‌ಸಿಇ 1985 , ದಿನಾಂಕ:01.09.1986 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹೊಳಲ್ಕೆರೆ 

ಲಾ 243 ಎಲ್‌ಸಿಇ 1985 , ದಿನಾಂಕ :31. 03 .1990 | 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಲಾ 162 ಪಿಪಿಇ 1985 ( ಪಿ), ದಿನಾಂಕ:20.07.1987 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು 
ಅಪರ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೋಲಾರ 

ಲಾ 101 ಎಲ್‌ಸಿಇ 1986, ದಿನಾಂಕ:02 .04 .1987 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಲಾ 56 ಎಲ್‌ಸಿಇ 1986, ದಿನಾಂಕ: 28. 03.1987 
4ನೇ ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಲಾ 56 ಎಲ್‌ಸಿಇ 1986 , ದಿನಾಂಕ:28.03.1987 
5ನೇ ಎಸಿಎಂಎಂ ನ್ಯಾಯಾಲಯ, ಬೆಂಗಳೂರು 
ಅಪರ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಮಂಡ್ಯ 

ಲಾ 36 ಎಲ್‌ಸಿಇ 1986 , ದಿನಾಂಕ:24.02 .1987 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಲಾ 56 ಎಲ್‌ಸಿಇ 1986, ದಿನಾಂಕ :28. 03.1987 
6ನೇ ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು 


29 


36 . 


38 . 


39 . 


40 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


೯೪೫ 


) 


43 


44 


45 


46 


47 


ದಲಾಯತರ ಹುದ್ದೆಯ 

ಹುದ್ದೆಯು ಮಂಜೂರಾದ ಸರ್ಕಾರಿ 
ಕಛೇರಿಯ ಹೆಸರು 

ಆದೇಶ ಸಂಖ್ಯೆ ಮತ್ತು ದಿನಾಂಕ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಎಂಎಂ ಸಂಚಾರಿ | ಲಾ 54 ಎಲ್ ಸಿಇ 1986 , ದಿನಾಂಕ: 02 .02 .1987 

3ನೇ ನ್ಯಾಯಾಲಯ , ಬೆಂಗಳೂರು ನಗರ 
42 ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಚನ್ನಗಿರಿ 

ಲಾ 09 ಎಲ್‌ಸಿಇ 1986 , ದಿನಾಂಕ: 18 . 03 . 1986 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ದಾಂಡೇಲಿ 

ಲಾ 02 ಎಲ್‌ಸಿಇ 1986, ದಿನಾಂಕ: 13.11 .1990 | 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೊರಟಗೆರೆ 

ಲಾ 156 ಎಲ್‌ಸಿಇ 1986 , ದಿನಾಂಕ: 08.11.1989 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕಲಘಟಗಿ 

ಲಾ 124 ಎಲ್‌ಸಿಇ 1989 , ದಿನಾಂಕ:29 .01.1992 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹೊಸಕೋಟೆ 

ಲಾ 141 ಎಲ್‌ಸಿಇ 1990 , ದಿನಾಂಕ:27. 01.1992 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು ಲಾ 84 ಪಿಪಿಇ 1992 , ದಿನಾಂಕ: 22 . 08.1992 

( ಜಾಡಮಾಲಿ ಹುದ್ದೆ) 
ಸರ್ಕಾರಿ ಅಭಿಯೋಜಕರ ಕಛೇರಿ, ಮಂಗಳೂರು( ಭ.ನಿ . ಕಾ ) 

ಲಾ 111 ಎಲ್‌ಸಿಇ 1993, ದಿನಾಂಕ:08.04.1994 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಶೃಂಗೇರಿ 

ಲಾ 94 ಎಲ್‌ಸಿಇ 1993 , ದಿನಾಂಕ:21. 03.1995 
50 ಕಾನೂನು ಅಧಿಕಾರಿ ( ಕಿರಿಯ) ರ ಕಛೇರಿ, ದಾವಣಗೆರೆ 

ಲಾ 18 ಎಲ್‌ಸಿಇ 1997 ( Vol -II), ದಿನಾಂಕ:04 .05 .2000 | 
51 ಕಾನೂನು ಅಧಿಕಾರಿ ( ಕಿರಿಯ) ರ ಕಛೇರಿ, ಹಾವೇರಿ 

ಲಾ 18 ಎಲ್‌ಸಿಇ 1997 ( Vol- II), ದಿನಾಂಕ: 04 . 05 . 2000 
ಕಾನೂನು ಅಧಿಕಾರಿ (ಕಿರಿಯ ) ರ ಕಛೇರಿ, ಗದಗ್ 

ಲಾ 18 ಎಲ್‌ಸಿಇ 1997( Vol-1 ) , ದಿನಾಂಕ:04.05. 2000 
53 ಕಾನೂನು ಅಧಿಕಾರಿ ( ಕಿರಿಯ) ರ ಕಛೇರಿ, ಬಾಗಲಕೋಟೆ 

ಲಾ 18 ಎಲ್ ಸಿಇ 1997 ( Vol-II) , ದಿನಾಂಕ :04. 05.2000 
54 ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ನರಗುಂದ 

ಲಾ 96 ಎಲ್‌ಸಿಇ 1998 , ದಿನಾಂಕ:03.07 .1989 
ಸದರಿ ಖಾಯಂಗೊಂಡ ದಲಾಯತರ ಹುದ್ದೆಗಳನ್ನು ಸದ್ಯಕ್ಕೆ ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡತಕ್ಕದ್ದು . ಖಾಯಂ ನೇಮಕಾತಿ 
ಮಾಡುವುದಾದಲ್ಲಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು ಎಂಬ ಷರತ್ತಿಗೊಳಪಟ್ಟಿದೆ. 

ಸದರಿ ಅಧಿಕೃತ ಜ್ಞಾಪನವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂ : ಆಇ 487 ವೆಚ್ಚ- 11/2013 , ದಿನಾಂಕ:13 . 05 .2014ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದಪ್ಪ ಕಟ್ಟಿಮನಿ 
PR. 516 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 75 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ: ಧಾರವಾಡ ಜಿಲ್ಲೆಯ ಕಲಘಟಗಿ ಕಂದಾಯ ತಾಲ್ಲೂಕಿಗೆ ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 127 ಎಲ್‌ಸಿಎಲ್ 2013 , ದಿನಾಂಕ: 08.8.2013 , 

2 . ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ರವರ ಪತ್ರ ದಿನಾಂಕ: 17.10 . 2013. 

3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಧಾರವಾಡ ಜಿಲ್ಲೆರವರ ಪತ್ರ ದಿನಾಂಕ:18. 01. 2014. 
ಪ್ರಸ್ತಾವನೆ: 

ಧಾರವಾಡ ಜಿಲ್ಲೆಯ ಕಲಘಟಗಿ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಸಾರ್ವಜನಿಕರಿಂದ 
ಮನವಿಗಳು ಸರ್ಕಾರದಲ್ಲಿ ಸ್ವೀಕೃತವಾಗಿದ್ದು, ಅದರಂತೆ, ಮೇಲೆ ಓದಲಾದ (1) ರ ದಿನಾಂಕ:08.8.2013 ರ ಪತ್ರದಲ್ಲಿ ಕಲಘಟಗಿ ಕಂದಾಯ ತಾಲ್ಲೂಕಿನಲ್ಲಿ 
ಹಾಲಿ ಇರುವ 02 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ 
ಬಗ್ಗೆ ಸಮರ್ಥನೀಯ ವಿವರಣೆಯನ್ನು ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ಧಾರವಾಡ 
ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ಇವರು ರಾಜ್ಯ ಸರ್ಕಾರದಿಂದ ನೇಮಕಗೊಂಡ 02 ನೋಟರಿಗಳಿಗೆ ಹೆಚ್ಚಿನ 
ಕೆಲಸದ ಒತ್ತಡವಿದ್ದು, ಕಲಘಟಗಿ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು 
ನೀಡಿರುತ್ತಾರೆ. 

ಅದರಂತೆ, ತಹಶೀಲ್ದಾರ ಕಾರ್ಯಾಲಯ , ಕಲಘಟಗಿ, ಧಾರವಾಡ ಜಿಲ್ಲೆ ಇವರಿಂದ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ 
ಅವಶ್ಯಕತೆ ಇದೆ ಎಂಬ ಅಭಿಪ್ರಾಯದ ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 18. 01 . 2014 ರ ಪತ್ರದೊಂದಿಗೆ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಇವರು, 
ಕಲಘಟಗಿ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಕೋರಿರುತ್ತಾರೆ. 

ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ, ಈ ಆದೇಶ. 


೯೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಲಾ 127 ಎಲ್‌ಸಿಎಲ್ 2013, ಬೆಂಗಳೂರು, ದಿನಾಂಕ:09.06.2014. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಧಾರವಾಡ ಜಿಲ್ಲೆಯ ಕಲಘಟಗಿ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್.ಎಸ್ .ಜಯರಾಮು 
PR, 506 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ ) 
Sc. 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ: ಧಾರವಾಡ ಜಿಲ್ಲೆಯ ಕುಂದಗೋಳ ಕಂದಾಯ ತಾಲ್ಲೂಕಿಗೆ ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 136 ಎಲ್‌ಸಿಎಲ್ 2013, ದಿನಾಂಕ: 06.9.2013. 

2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ರವರ ಪತ್ರ ದಿನಾಂಕ: 28.01.2014. 

3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಧಾರವಾಡ ಜಿಲ್ಲೆರವರ ಪತ್ರ ದಿನಾಂಕ:15.02 .2014, 
ಪ್ರಸ್ತಾವನೆ : 

ಧಾರವಾಡ ಜಿಲ್ಲೆಯ ಕುಂದಗೋಳ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಸಾರ್ವಜನಿಕರಿಂದ 
ಮನವಿಗಳು ಸರ್ಕಾರದಲ್ಲಿ ಸ್ವೀಕೃತವಾಗಿದ್ದು , ಅದರಂತೆ, ಮೇಲೆ ಓದಲಾದ (1) ರ ದಿನಾಂಕ:06.9 .2013 ರ ಪತ್ರದಲ್ಲಿ ಕುಂದಗೋಳ ಕಂದಾಯ ತಾಲ್ಲೂಕಿನಲ್ಲಿ 
ಹಾಲಿ ಇರುವ 02 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ 
ಬಗ್ಗೆ ಸಮರ್ಥನೀಯ ವಿವರಣೆಯನ್ನು ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು , ಧಾರವಾಡ 
ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ಇವರು ರಾಜ್ಯ ಸರ್ಕಾರದಿಂದ ನೇಮಕಗೊಂಡ 02 ನೋಟರಿಗಳಿಗೆ ಹೆಚ್ಚಿನ 
ಕೆಲಸದ ಒತ್ತಡವಿದ್ದು , ಕುಂದಗೋಳ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು 
ನೀಡಿರುತ್ತಾರೆ. 

ಅದರಂತೆ, ತಹಶೀಲ್ದಾರ ಕಾರ್ಯಾಲಯ , ಧಾರವಾಡ ಜಿಲ್ಲೆ ಇವರಿಂದ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ 
ಎಂಬ ಅಭಿಪ್ರಾಯದ ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 15.02.2014 ರ ಪತ್ರದೊಂದಿಗೆ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಇವರು, ಕುಂದಗೋಳ 
ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಕೋರಿರುತ್ತಾರೆ. 
ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 136 ಎಲ್ ಸಿಎಲ್ 2013 , ಬೆಂಗಳೂರು, ದಿನಾಂಕ: 09.06.2014 . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಧಾರವಾಡ ಜಿಲ್ಲೆಯ ಕುಂದಗೋಳ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್.ಎಸ್ .ಜಯರಾಮು 
PR. 507 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ 2) 
Sc . 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಬಿಜಾಪುರ ಕಂದಾಯ ತಾಲ್ಲೂಕಿಗೆ ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ಲಾ 10 ಎಲ್‌ಸಿಎಲ್ 2012 , ದಿನಾಂಕ : 06 .02.2012 . 

2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಜಿಲ್ಲೆ ರವರ ಪತ್ರ ದಿನಾಂಕ: 29.6.2013 . 

3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬಿಜಾಪುರ ಜಿಲ್ಲೆರವರ ಪತ್ರ ದಿನಾಂಕ:04.07 .2013 . 
ಪ್ರಸ್ತಾವನೆ: 

ಬಿಜಾಪುರ ಜಿಲ್ಲೆಯ ಬಿಜಾಪುರ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಸಾರ್ವಜನಿಕರಿಂದ 
ಮನವಿಗಳು ಸರ್ಕಾರದಲ್ಲಿ ಸ್ವೀಕೃತವಾಗಿದ್ದು, ಅದರಂತೆ, ಮೇಲೆ ಓದಲಾದ (1) ರ ದಿನಾಂಕ:06.02.2012 ರ ಪತ್ರದಲ್ಲಿ ಬಿಜಾಪುರ ಕಂದಾಯ ತಾಲ್ಲೂಕಿನಲ್ಲಿ 
ಹಾಲಿ ಇರುವ 08 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ 
ಬಗ್ಗೆ ಸಮರ್ಥನೀಯ ವಿವರಣೆಯನ್ನು ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು , ಬಿಜಾಪುರ 
ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಜಿಲ್ಲೆ ಇವರು ಕೇಂದ್ರ ಸರ್ಕಾರದಿಂದ 03 ನೋಟರಿಗಳು ಇದ್ದು ಹಾಗೂ ರಾಜ್ಯ 
ಸರ್ಕಾರದಿಂದ ನೇಮಕಗೊಂಡ 08 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿದ್ದು ಬಿಜಾಪುರ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ 
ಸೃಜಿಸುವ ಅವಶ್ಯಕತೆ ಇದೆ ಎಂದು ವರದಿಯನ್ನು ನೀಡಿರುತ್ತಾರೆ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


೯೪೭ 


ಅದರಂತೆ, ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ , ಬಿಜಾಪುರ ಜಿಲ್ಲೆ ಇವರಿಂದ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ 
ಅವಶ್ಯಕತೆ ಇದೆ ಎಂಬ ನಿರ್ಣಯದ ಪತ್ರದ ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 04. 07 .2013 ರ ಪತ್ರದೊಂದಿಗೆ ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ 
ಇವರು, ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಿಜಾಪುರ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು 
ಸೃಜಿಸುವಂತೆ ಕೋರಿರುತ್ತಾರೆ . 
ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 10 ಎಲ್‌ಸಿಎಲ್ 2012 , ಬೆಂಗಳೂರು, ದಿನಾಂಕ: 09 .06 .2014. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಬಿಜಾಪುರ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಹೆಚ್ಚುವರಿ ನೋಟರಿ 
ಹುದ್ದೆಯನ್ನು ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಎಸ್ .ಜಯರಾಮು 
PR . 508 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
Sc . 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಮಣಿಪಾಲ್ ಆಸ್ಪತ್ರೆ, ಹಳೇ ಹೆಚ್. ಎ .ಎಲ್. ಏರ್‌ಪೋರ್ಟ್‌ ರಸ್ತೆ, ಬೆಂಗಳೂರು ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ 

ಮತ್ತು ಅಂಗಾಂಶಗಳ ಕಸಿ ಜೋಡಣೆಗಾಗಿ ಹೆಚ್ಚುವರಿ ಅಧಿಕಾರಿಯುಕ್ತ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ. 
ಓದಲಾಗಿದೆ:- 1. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 

ಸಂಖ್ಯೆ:ಜಿಎಸ್ ಆರ್/218 (ಇ), ದಿನಾಂಕ:27-3- 2014. 
2. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ರವರಿಂದ ಬಂದಿರುವ ಏಕ 

ಕಡತದ ಸಂಖ್ಯೆ: ಜಂನಿ( ವೈ ) ಮಾ . ಅ.ಕ. ಜೋ / 02/ 2014-15, ದಿನಾಂಕ:7 -6 - 2014. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 
ಸಂಖ್ಯೆ : ಜಿಎಸ್‌ಆರ್ /218( ಇ), ದಿನಾಂಕ:27 - 3 - 2014. ರಲ್ಲಿ ಮಾನವ ಅಂಗಾಂಗ ಮತ್ತು ಅಂಗಾಂಶ ಕಸಿ ಜೋಡಣೆ ನಿಯಮಗಳು 1995 ಕ್ಕೆ ಕೆಲವು 
ತಿದ್ದುಪಡಿಗಳನ್ನು ಮಾಡಿ ಪ್ರಕಟಣೆ ಹೊರಡಿಸಿದೆ. ಅದರಂತೆ ಮಣಿಪಾಲ್ ಆಸ್ಪತ್ರೆ, ಹಳೆ ಹೆಚ್ . ಎ . ಎಲ್. ರಸ್ತೆ, ಏರ್ ಪೋರ್ಟ್ ರಸ್ತೆ, ಬೆಂಗಳೂರು ರವರು 
ಈಗ ಅಸ್ತಿತ್ವದಲ್ಲಿರುವ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಕೋರಿ 7 ಜನ ಸದಸ್ಯರುಗಳ ಹೆಸರುಗಳನ್ನು ಹಾಗೂ ಮಾಹಿತಿಯನ್ನು 
ಸಲ್ಲಿಸಿರುತ್ತಾರೆ . 

ಆದುದರಿಂದ, ಉಲ್ಲೇಖ (1) ರ ಅಧಿಸೂಚನೆಯ ನಿಯಮ 11/4 ಮತ್ತು 12 ರಂತೆ ಸದರಿ ಆಸ್ಪತ್ರೆಯಲ್ಲಿ ವರ್ಷಕ್ಕೆ 25 ಕ್ಕೂ ಹೆಚ್ಚು ಅಂಗಾಂಗ 
ಕಸಿ ಜೋಡಣೆ ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವುದರಿಂದ ಆಸ್ಪತ್ರೆ ಆಧಾರಿತ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ದಿನಾಂಕ:3 -5 - 2014 
ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಆಯುಷ್ ಇಲಾಖೆ, ಅಧ್ಯಕ್ಷರು, ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಜೋಡಣಾ 
ಅಧಿಕಾರಯುಕ್ತ ಪ್ರಾಧಿಕಾರ ಸಮಿತಿ, ಬೆಂಗಳೂರು ರವರು ಸದರಿ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 88 ಎಫ್ ಪಿಆರ್ 2014 , ಬೆಂಗಳೂರು, ದಿನಾಂಕ:12 - 06 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರ ಅಧಿಸೂಚನೆಯ ನಿಯಮ 11 /4 ಮತ್ತು 12 ರಂತೆ ಹಾಗೂ ಉಲ್ಲೇಖ 
(2) ರ ಕೋರಿಕೆಯಂತೆ ಮಣಿಪಾಲ್ ಆಸ್ಪತ್ರೆ, ಹಳೇ ಹೆಚ್ .ಎ .ಎಲ್.ಏರ್ಪೋಟ್್ರ ರಸ್ತೆ, ಬೆಂಗಳೂರು ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ ಮತ್ತು 
ಅಂಗಾಂಶಗಳ ಕಸಿ ಜೋಡಣೆಗಾಗಿ ಹೆಚ್ಚುವರಿ ಅಧಿಕಾರಿಯುಕ್ತ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಿದೆ. ಕ್ರಮ ಸಂಖ್ಯೆ 2 ರಿಂದ 5 ರವರೆಗಿನ 
ನಾಮನಿರ್ದೇಶಿತ ಸದಸ್ಯರ ಅವಧಿಯು 2 ವರ್ಷಗಳಿಗೆ ಸೀಮಿತವಾಗಿರುತ್ತದೆ. 
ಡಾ : ಎ . ಮಾಲತಿ, ಮುಖ್ಯಸ್ಥರು, ವೈದ್ಯಕೀಯ ಸೇವೆಗಳು , ಮೇ : ಮಣಿಪಾಲ್ ಆಸ್ಪತ್ರೆ , ಬೆಂಗಳೂರು 

ಅಧ್ಯಕ್ಷರು 
ಡಾ : ನಾಗೇಂದ್ರಸ್ವಾಮಿ ಎಸ್ . ಸಿ . ಆಸ್ಪತ್ರೆ ಆಡಳಿತಾಧಿಕಾರಿ , ಮೇ : ಮಣಿಪಾಲ್ ಆಸ್ಪತ್ರೆ, ಬೆಂಗಳೂರು 

ಸದಸ್ಯರು 
ಡಾ : ಪಂಕಜ ಸಿಂಫೈ , ಮುಖ್ಯಸ್ಥರು, ವೈದ್ಯಕೀಯ ವಿಭಾಗ, ಮೇ : ಮಣಿಪಾಲ್ ಆಸ್ಪತ್ರೆ, ಬೆಂಗಳೂರು 

ಸದಸ್ಯರು 
ಶ್ರೀ ಎಂ .ಕೆ.ಶ್ರೀವತ್ಸವ ಐ. ಪಿ .ಎಸ್. ನಿವೃತ್ತ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಬೆಂಗಳೂರು. 

ಸದಸ್ಯರು 
ಶ್ರೀ ಜ್ಯೋತಿ ರಾಮಲಿಂಗಮ್, ನಿವೃತ್ತ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಅಥವಾ ಸದಸ್ಯರು 
ಇವರನ್ನು ಪ್ರತಿನಿಧಿಸುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ಕಾರ್ಯದರ್ಶಿ / ಜಂಟಿ 
ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ ನಾಮನಿರ್ದೇಶಿತ ಒಬ್ಬ ಅಧಿಕಾರಿ. 


೯೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಸದಸ್ಯರು 


ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಅಥವಾ ಇವರನ್ನು ಪ್ರತಿನಿಧಿಸುವ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ ನಾಮನಿರ್ದೇಶಿತ 
ಒಬ್ಬ ಅಧಿಕಾರಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮೀರಾಬಾಯಿ 
PR. 524 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
SC. 100 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಬಿ. ಜಿ. ಎಸ್. ಗ್ಲೋಬಲ್ ಆಸ್ಪತ್ರೆ, ಉತ್ತರಹಳ್ಳಿ ರಸ್ತೆ, ಕೆಂಗೇರಿ, ಬೆಂಗಳೂರು ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ ಮತ್ತು 

ಅಂಗಾಂಶಗಳ ಕಸಿ ಜೋಡಣೆಗಾಗಿ ಹೆಚ್ಚುವರಿ ಅಧಿಕಾರಿಯುಕ್ತ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ. 
ಓದಲಾಗಿದೆ:- 1. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ , ನವದೆಹಲಿ ಇವರ ಅಧಿಸೂಚನೆ 

ಸಂಖ್ಯೆ: ಜಿಎಸ್ ಆರ್/ 218( ಇ), ದಿನಾಂಕ:27 -3 - 2014 , 
2. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ರವರಿಂದ ಬಂದಿರುವ ಏಕ ಕಡತದ 

ಸಂಖ್ಯೆ:ಜಂನಿ( ವೈ ) ಮಾ . ಅ.ಕ. ಜೋ /04/ 2014 - 15 , ದಿನಾಂಕ:7- 6 - 2014, 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 
ಸಂಖ್ಯೆ:ಜಿಎಸ್ ಆರ್ /218( ಇ), ದಿನಾಂಕ:27 - 3- 2014ರಲ್ಲಿ ಮಾನವ ಅಂಗಾಂಗ ಮತ್ತು ಅಂಗಾಂಶ ಕಸಿ ಜೋಡಣೆ ನಿಯಮಗಳು 1995 ಕ್ಕೆ ಕೆಲವು 
ತಿದ್ದುಪಡಿಗಳನ್ನು ಮಾಡಿ ಪ್ರಕಟಣೆ ಹೊರಡಿಸಿದೆ. ಅದರಂತೆ ಬಿ . ಜಿ .ಎಸ್ . ಗ್ಲೋಬಲ್ ಆಸ್ಪತ್ರೆ, ಉತ್ತರ ಹಳ್ಳಿ ರಸ್ತೆ, ಕೆಂಗೇರಿ, ಬೆಂಗಳೂರು ರವರು ಈಗ 
ಅಸ್ತಿತ್ವದಲ್ಲಿರುವ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಕೋರಿ 7 ಜನ ಸದಸ್ಯರುಗಳ ಹೆಸರುಗಳನ್ನು ಹಾಗೂ ಮಾಹಿತಿಯನ್ನು 
ಸಲ್ಲಿಸಿರುತ್ತಾರೆ. 

ಆದುದರಿಂದ, ಉಲ್ಲೇಖ (3) ರ ಅಧಿಸೂಚನೆಯ ನಿಯಮ 11 /4 ಮತ್ತು 12 ರಂತೆ ಸದರಿ ಆಸ್ಪತ್ರೆಯಲ್ಲಿ ವರ್ಷಕ್ಕೆ 25 ಕ್ಕೂ ಹೆಚ್ಚು ಅಂಗಾಂಗ 
ಕಸಿ ಜೋಡಣೆ ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವುದರಿಂದ ಆಸ್ಪತ್ರೆ ಆಧಾರಿತ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ದಿನಾಂಕ:3 -5 - 2014 
ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಆಯುಷ್ ಇಲಾಖೆ, ಅಧ್ಯಕ್ಷರು, ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಜೋಡಣಾ 
ಅಧಿಕಾರಯುಕ್ತ ಪ್ರಾಧಿಕಾರ ಸಮಿತಿ, ಬೆಂಗಳೂರು ರವರು ಸದರಿ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 86 ಎಫ್ ಪಿಆರ್ 2014 , ಬೆಂಗಳೂರು, ದಿನಾಂಕ:12 - 06 - 2014, 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರ ಅಧಿಸೂಚನೆಯ ನಿಯಮ 11 /4 ಮತ್ತು 12 ರಂತೆ ಹಾಗೂ 
ಉಲ್ಲೇಖ (2) ರ ಕೋರಿಕೆಯಂತೆ ಬಿ. ಜಿ.ಎಸ್. ಗ್ಲೋಬಲ್ ಆಸ್ಪತ್ರೆ, ಉತ್ತರ ಹಳ್ಳಿ ರಸ್ತೆ, ಕೆಂಗೇರಿ, ಬೆಂಗಳೂರು ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ ಮತ್ತು 
ಅಂಗಾಂಶಗಳ ಕಸಿ ಜೋಡಣೆಗಾಗಿ ಹೆಚ್ಚುವರಿ ಅಧಿಕಾರಿಯುಕ್ತ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಿದೆ. ಕ್ರಮ ಸಂಖ್ಯೆ 2 ರಿಂದ 5 ರವರೆಗಿನ 
ನಾಮನಿರ್ದೇಶಿತ ಸದಸ್ಯರ ಅವಧಿಯು 2 ವರ್ಷಗಳಿಗೆ ಸೀಮಿತವಾಗಿರುತ್ತದೆ. 
1. | ಡಾ : ವೆಂಕಟರಮಣ, ಎನ್. ಕೆ. ಉಪಾಧ್ಯಕ್ಷರು, ಬಿ . ಜಿ.ಎಸ್ . ಗ್ಲೋಬಲ್ ಆಸತ್ರೆ , ಕೆಂಗೇರಿ, ಬೆಂಗಳೂರು 

ಅಧ್ಯಕ್ಷರು 
2 | ಡಾ : ವಿಶ್ವನಾಥ್ ವಿ. ಬೆಲ್ಲದ, ಪಲ್ಮಾಲಜಿಸ್ಟ್ , ಬಿ. ಜಿ.ಎಸ್. ಗ್ಲೋಬಲ್ ಆಸ್ಪತ್ರೆ, ಬೆಂಗಳೂರು 

ಸದಸ್ಯರು 
3 | ಡಾ : ಗಂಗಾಧರ ಡಿ.ಎಸ್., ಪೆಥಾಲಜಿಸ್ಟ್, ಬಿ . ಜಿ .ಎಸ್. ಗ್ಲೋಬಲ್ ಆಸ್ಪತ್ರೆ, ಬೆಂಗಳೂರು 

ಸದಸ್ಯರು 
4 | ಶ್ರೀ ಎ . ಜೆ. ಸದಾಶಿವ, ನಿವೃತ್ತ ನ್ಯಾಯಾಧೀಶರು, ಉಚ್ಚನ್ಯಾಯಾಲಯ, ಕರ್ನಾಟಕ, ಬೆಂಗಳೂರು. 

ಸದಸ್ಯರು 
5 | ಶ್ರೀ ಜ್ಯೋತಿ ಪ್ರಕಾಶ್ ಮಿರ್ಜಿ, ಐ . ಪಿ.ಎಸ್. ನಿವೃತ್ತ ಪೊಲೀಸ್ ಆಯುಕ್ತರು, ಕರ್ನಾಟಕ ಸರ್ಕಾರ, ಬೆಂಗಳೂರು | ಸದಸ್ಯರು 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಅಥವಾ | ಸದಸ್ಯರು 
ಇವರನ್ನು ಪ್ರತಿನಿಧಿಸುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ಕಾರ್ಯದರ್ಶಿ / ಜಂಟಿ 
ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ ನಾಮನಿರ್ದೇಶಿತ ಒಬ್ಬ ಅಧಿಕಾರಿ. 
ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಅಥವಾ ಇವರನ್ನು ಪ್ರತಿನಿಧಿಸುವ | ಸದಸ್ಯರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ನಿರ್ದೇಶಕರ ಹುದ್ದೆಗಿಂತ ಕಡಿಮೆ 
ದರ್ಜೆಯಲ್ಲಿರದ ನಾಮನಿರ್ದೇಶಿತ ಒಬ್ಬ ಅಧಿಕಾರಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಮೀರಾಬಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


PB . 522 
Sc. 100 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 

೯೪೯ 

೯೪೯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ | 
ವಿಷಯ : ಕೋಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆ, ಬೆಂಗಳೂರು- 560055 ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ ಮತ್ತು 

ಅಂಗಾಂಶಗಳ ಕಸಿ ಜೋಡಣೆಗಾಗಿ ಹೆಚ್ಚುವರಿ ಅಧಿಕಾರಿಯುಕ್ತ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ. 
ಓದಲಾಗಿದೆ:- 1. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 

- ಸಂಖ್ಯೆ: ಜಿಎಸ್ ಆರ್ /218( ಇ), ದಿನಾಂಕ:27 - 3- 2014 . 
ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ರವರಿಂದ ಬಂದಿರುವ ಏಕ 

ಕಡತದ ಸಂಖ್ಯೆ: ಜಂನಿ ( ವೈ ) ಮಾ . ಅ.ಕ. ಜೋ / 03/ 2014 - 15, ದಿನಾಂಕ:7 - 6 - 2014 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 
ಸಂಖ್ಯೆ : ಜಿಎಸ್ ಆರ್ / 218 ( ಇ), ದಿನಾಂಕ:27 - 3 - 2014. ರಲ್ಲಿ ಮಾನವ ಅಂಗಾಂಗ ಮತ್ತು ಅಂಗಾಂಶ ಕಸಿ ಜೋಡಣೆ ನಿಯಮಗಳು 1995 ಕ್ಕೆ ಕೆಲವು 
ತಿದ್ದುಪಡಿಗಳನ್ನು ಮಾಡಿ ಪ್ರಕಟಣೆ ಹೊರಡಿಸಿದೆ. ಅದರಂತೆ ಕೊಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆ, ಬೆಂಗಳೂರು- 560055 ರವರು ಈಗ ಅಸ್ತಿತ್ವದಲ್ಲಿರುವ 
ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಕೋರಿ 7 ಜನ ಸದಸ್ಯರುಗಳ ಹೆಸರುಗಳನ್ನು ಹಾಗೂ ಮಾಹಿತಿಯನ್ನು ಸಲ್ಲಿಸಿರುತ್ತಾರೆ. 

ಆದುದರಿಂದ, ಉಲ್ಲೇಖ (3) ರ ಅಧಿಸೂಚನೆಯ ನಿಯಮ 11/ 4 ಮತ್ತು 12 ರಂತೆ ಸದರಿ ಆಸತ್ರೆಯಲ್ಲಿ ವರ್ಷಕ್ಕೆ 25 ಕ್ಕೂ ಹೆಚ್ಚು ಅಂಗಾಂಗ 
ಕಸಿ ಜೋಡಣೆ ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವುದರಿಂದ ಆಸ್ಪತ್ರೆ ಆಧಾರಿತ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ದಿನಾಂಕ:3 -5 - 2014 
ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ 
ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಆಯುಷ್ ಇಲಾಖೆ, ಅಧ್ಯಕ್ಷರು, ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಜೋಡಣಾ 
ಅಧಿಕಾರಯುಕ್ತ ಪ್ರಾಧಿಕಾರ ಸಮಿತಿ, ಬೆಂಗಳೂರು ರವರು ಸದರಿ ಹೆಚ್ಚುವರಿ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 85 ಎಫ್ ಪಿಆರ್ 2014 , ಬೆಂಗಳೂರು, ದಿನಾಂಕ:12 - 06 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಲ್ಲೇಖ(1) ರ ಅಧಿಸೂಚನೆಯ ನಿಯಮ 11/4 ಮತ್ತು 12 ರಂತೆ ಹಾಗೂ ಉಲ್ಲೇಖ 
( 2) ರ ಕೋರಿಕೆಯಂತೆ ಕೊಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆ, ಬೆಂಗಳೂರು-560055 ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ ಮತ್ತು ಅಂಗಾಂಶಗಳ ಕಸಿ 
ಜೋಡಣೆಗಾಗಿ ಹೆಚ್ಚುವರಿ ಅಧಿಕಾರಿಯುಕ್ತ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಿದೆ . ಕ್ರಮ ಸಂಖ್ಯೆ 2 ರಿಂದ 5 ರವರೆಗಿನ ನಾಮನಿರ್ದೇಶಿತ 
ಸದಸ್ಯರ ಅವಧಿಯು 2 ವರ್ಷಗಳಿಗೆ ಸೀಮಿತವಾಗಿರುತ್ತದೆ. 
| 1 | ಡಾ : ಅರವಿಂದ್ ಬಾಲಕೃಷ್ಣ ಕಾಸರಗೋಡು, ವೈದ್ಯಕೀಯ ನಿರ್ದೇಶಕರು, ಕೊಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆ, | ಅಧ್ಯಕ್ಷರು 

ಯಶವಂತಪುರ, ಬೆಂಗಳೂರು 
ಡಾ : ಸಂಜಯ್ ಎ . ಫೈ ., ಪೆಥಾಲಜಿ ವಿಭಾಗ ಮುಖ್ಯಸ್ಥರು, ಕೋಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆ, ಯಶವಂತಪುರ, ಸದಸ್ಯರು 
ಬೆಂಗಳೂರು 
ಡಾ : ರಾಜನ್ ನರಸಿಂಹ ವಿಕ್ರಮ್ , ಮುಖ್ಯಸ್ಥರು, ಔಷಧಿ ವಿಭಾಗ, ಕೊಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆ, ಯಶವಂತಪುರ , | ಸದಸ್ಯರು 

ಬೆಂಗಳೂರು 
4 | ಶ್ರೀ ಐ .ಎಸ್. ಆಂಟನ್, ನಿವೃತ್ತ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು, ಟಸ್ಕರ್‌ ಟೌನ್, ಬೆಂಗಳೂರು. 

ಸದಸ್ಯರು 
5 | ಶ್ರೀಮತಿ. ಚಿತ್ರಾ ಟಿ.ವಿ., ತರಬೇತಿಗಾರರು ಮತ್ತು ಸಮಾಲೋಚನಕಾರರು, ಪರಿರ್ವನ್ ಕೌನ್ಸಿಲಿಂಗ್ ಮತ್ತು ರಿಸರ್ಚ್ ಸೆಂಟರ್, | ಸದಸ್ಯರು 

ಬೆಂಗಳೂರು. 
6 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಅಥವಾ 

ಸದಸ್ಯರು 
ಇವರನ್ನು ಪ್ರತಿನಿಧಿಸುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ಕಾರ್ಯದರ್ಶಿ/ ಜಂಟಿ 

ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ ನಾಮನಿರ್ದೇಶಿತ ಒಬ್ಬ ಅಧಿಕಾರಿ, 
7 | ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಅಥವಾ ಇವರನ್ನು ಪ್ರತಿನಿಧಿಸುವ ಆರೋಗ್ಯ | ಸದಸ್ಯರು 

ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ ನಾಮನಿರ್ದೇಶಿತ 
ಒಬ್ಬ ಅಧಿಕಾರಿ 


PR. 521 
SC , 100 


ವಿಷಯ :- 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮೀರಾಬಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ನೆಪ್ಪೋಯುರಾಲಜಿ ಸಂಸ್ಥೆ , ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಬೆಂಗಳೂರು ಮಾನವ ಅಂಗಾಂಗಗಳ ಮತ್ತು 
ಅಂಗಾಂಶಗಳ ಕಸಿ ಜೋಡಣೆಗಾಗಿ ರಾಜ್ಯ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ . 
1. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 

ಸಂಖ್ಯೆ: ಜಿಎಸ್ ಆರ್ / 218 ( ಇ), ದಿನಾಂಕ:27 -3 - 2014. 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ರವರಿಂದ ಬಂದಿರುವ ಏಕ 
ಕಡತದ ಸಂಖ್ಯೆ :ಜಂನಿ( ವೈ) ಮಾ . ಅ.ಕ. ಜೋ /05/ 2014 -15, ದಿನಾಂಕ:7-6 -2014. 


ಓದಲಾಗಿದೆ:- 


೯೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಭಾರತ ಸರ್ಕಾರ, ನವದೆಹಲಿ ಇವರ ಅಧಿಸೂಚನೆ 
ಸಂಖ್ಯೆ : ಜಿಎಸ್‌ಆರ್ /218( ಇ), ದಿನಾಂಕ:27 - 3 - 2014. ರಲ್ಲಿ ಮಾನವ ಅಂಗಾಂಗ ಮತ್ತು ಅಂಗಾಂಶ ಕಸಿ ಜೋಡಣೆ ನಿಯಮಗಳು 1995 ಕ್ಕೆ ಕೆಲವು 
ತಿದ್ದುಪಡಿಗಳನ್ನು ಮಾಡಿ ಪ್ರಕಟಣೆ ಹೊರಡಿಸಿದೆ. ಅದರಂತೆ ನೆಮ್ಮೇಯುರಾಲಜಿ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಬೆಂಗಳೂರು ರವರು ಈಗ 
ಅಸ್ತಿತ್ವದಲ್ಲಿರುವ ರಾಜ್ಯ ಮಟ್ಟದ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ ರಚಿಸಲು ಕೋರಿ 7 ಜನ ಸದಸ್ಯರುಗಳ ಹೆಸರುಗಳನ್ನು ಹಾಗೂ ಮಾಹಿತಿಯನ್ನು 
ಸಲ್ಲಿಸಿರುತ್ತಾರೆ. 

ಆದುದರಿಂದ, ಉಲ್ಲೇಖ (3) ರ ಅಧಿಸೂಚನೆಯ ನಿಯಮ 11 (1) ಮತ್ತು 13 ರಂತೆ ರಾಜ್ಯ ಮಟ್ಟದ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ 
ರಚಿಸಲು ದಿನಾಂಕ:3 -5 - 2014 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ತೀರ್ಮಾನಿಸಿದಂತೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಆಯುಷ್ ಇಲಾಖೆ, ಅಧ್ಯಕ್ಷರು , ಮಾನವ ಅಂಗಾಂಗ ಮತ್ತು 
ಅಂಗಾಂಶಗಳ ಕಸಿ ಜೋಡಣಾ ಅಧಿಕಾರಯುಕ್ತ ಪ್ರಾಧಿಕಾರ ಸಮಿತಿ, ಬೆಂಗಳೂರು ರವರು ಸದರಿ ರಾಜ್ಯ ಮಟ್ಟದ ಅಧಿಕಾರಯುಕ್ತ ಸಮಿತಿಯನ್ನು ಪುನರ್ 
ರಚಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 87 ಎಫ್ ಪಿಆರ್ 2014 , ಬೆಂಗಳೂರು, ದಿನಾಂಕ:12 - 06 - 2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರ ಅಧಿಸೂಚನೆಯ ನಿಯಮ 11 (1) ಮತ್ತು 13 ರಂತೆ ಹಾಗೂ ಉಲ್ಲೇಖ 
( 2) ರ ಕೋರಿಕೆಯಂತೆ ನೆಮ್ಮೇಯುರಾಲಜಿ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಬೆಂಗಳೂರು ಆಸ್ಪತ್ರೆಯಲ್ಲಿ ಮಾನವ ಅಂಗಾಂಗಗಳ ಮತ್ತು 
ಅಂಗಾಂಶಗಳ ಕಸಿ ಜೋಡಣೆಗಾಗಿ ರಾಜ್ಯ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಿದೆ. ಕ್ರಮ ಸಂಖ್ಯೆ 2 ರಿಂದ 5 ರವರೆಗಿನ 
ನಾಮನಿರ್ದೇಶಿತ ಸದಸ್ಯರ ಅವಧಿಯು 2 ವರ್ಷಗಳಿಗೆ ಸೀಮಿತವಾಗಿರುತ್ತದೆ. 
1. ನಿರ್ದೇಶಕರು , ನೆಫೊಯುರಾಲಜಿ ಸಂಸ್ಥೆ , ಬೆಂಗಳೂರು 

ಅಧ್ಯಕ್ಷರು 
ಡಾ : ಕೆ. ರವಿ , ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು , ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ, ಶಿವಾಜಿನಗರ, ಬೆಂಗಳೂರು. ಸದಸ್ಯರು 
| ಡಾ : ರಂಗನಾಥ್ ಟಿ.ಎಸ್. ಪ್ರಾಧ್ಯಾಪಕರು ಮತ್ತು ವಿಭಾಗೀಯ ಮುಖ್ಯಸ್ಥರು, ಕಮ್ಯೂನಿಟಿ ಮೆಡಿಸನ್ | ಸದಸ್ಯರು 

ಬಿ . ಎಂ . ಸಿ. ಆರ್‌. ಐ . ಬೆಂಗಳೂರು. 
4 ಶ್ರೀ ವಿ.ಕೆ. ಪಾಟೀಲ್, ನಿವೃತ್ತ ಉಪ ನಿರ್ದೇಶಕರು, ಪ್ರಾಶಿಕ್ಯೂಷನ್, ಬೆಂಗಳೂರು. 

ಸದಸ್ಯರು 
5 | ಡಾ : ಸಿ. ಎಸ್ . ಹನುಮಂತಪ್ಪ , ಎಂ .ಎಸ್. ಎಂ . ಸಿ. ಹೆಚ್, ನಿವೃತ್ತ ಹಿರಿಯ ತಜ್ಞರು, ಗೌರವ ಅಧ್ಯಕ್ಷರು, ಕರ್ನಾಟಕ ಸದಸ್ಯರು 

ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಬೆಂಗಳೂರು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ , ಬೆಂಗಳೂರು ಅಥವಾ ಸದಸ್ಯರು 
ಇವರನ್ನು ಪ್ರತಿನಿಧಿಸುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ಕಾರ್ಯದರ್ಶಿ ಜಂಟಿ 
ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ ನಾಮನಿರ್ದೇಶಿತ ಒಬ್ಬ ಅಧಿಕಾರಿ , 
ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಅಥವಾ ಇವರನ್ನು ಪ್ರತಿನಿಧಿಸುವ ಸದಸ್ಯರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಪ ನಿರ್ದೇಶಕರ ಹುದ್ದೆಗಿಂತ ಕಡಿಮೆ ದರ್ಜೆಯಲ್ಲಿರದ 
ನಾಮನಿರ್ದೇಶಿತ ಒಬ್ಬ ಅಧಿಕಾರಿ 


2 


. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮೀರಾಬಾಯಿ 
PR. 523 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
Sc. 100 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 20 ವರ್ಷಗಳ ಸೇವೆ ಸಲ್ಲಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗೆ ಸೇರಿದ ಉಪ ಮುಖ್ಯ ವೈದ್ಯಾಧಿಕಾರಿ ಹಾಗೂ 

ಹಿರಿಯ ತಜ್ಞರಿಗೆ ಕಾಲಮಿತಿ ಮುಂಬಡ್ತಿ ಮಂಜೂರು ಮಾಡಲು ನೇಮಕಾತಿ ಪ್ರಾಧಿಕಾರ ಮತ್ತು ವೃಂದಬಲ ನಿರ್ಧರಣೆ ಕುರಿತು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 222 ಎಂಎಸ್ಎಸ್ 1990, ದಿನಾಂಕ:19 - 7 - 1991 

2) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರ ಪತ್ರ ಸಂಖ್ಯೆ: ಜೆಆರ್‌ಓ (1ಎ) 146 2011 - 12 , 

ದಿನಾಂಕ:18 - 11 - 2011, 
3) ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 557 ಹೆಚ್‌ಎಸ್‌ಹೆಚ್ 2011 , ದಿನಾಂಕ:3 - 1 - 2011 
4) ಸರ್ಕಾರಿ ಪತ್ರ ಸಂಖ್ಯೆ: ಆಕುಕ 26 ಹೆಚ್ಎಸ್ ಹೆಚ್ 2013, ದಿನಾಂಕ:30 - 3- 2013 , 1 -10 -2013 , 19 - 11 -2013 ಹಾಗೂ 

3 - 2 - 2014 
5) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರ ಪತ್ರ ಸಂಖ್ಯೆ:ಜೆಆರ್‌ಓ 135 /2012 - 2013 

ದಿನಾಂಕ :24 - 10 - 2013, 21 - 1 - 2014 ಹಾಗೂ 15 - 02 - 2014 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


೯೫೧ 


ಪ್ರಸ್ತಾವನೆ : 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ ( ಅಂದಿನ Assistant Surgeon Cum 
Health Oficers) ನೇಮಕಗೊಳ್ಳುವ ಎಂಬಿಬಿಎಸ್ ವಿದ್ಯಾರ್ಹತೆಯ ವೈದ್ಯಾಧಿಕಾರಿಗಳು 6 ವರ್ಷಗಳ ಸೇವೆ ಪೂರೈಸಿದರೆ ಕಾಲಮಿತಿ ಮುಂಬಡ್ತಿ 
ಯೋಜನೆಯಡಿ ಹಿರಿಯ ವೈದ್ಯಾಧಿಕಾರಿಯಾಗಿ ಹಾಗೂ ಸ್ನಾತಕೋತ್ತರ ಪದವಿ/ಡಿಪ್ಲೊಮಾ ಹೊಂದಿದ್ದಲ್ಲಿ ತಜ್ಞ ವೈದ್ಯರಾಗಿ ಮುಂಬಡ್ತಿ ಪಡೆಯಲು ಮೇಲೆ 
(1) ರಲ್ಲಿ ಓದಲಾದ ದಿನಾಂಕ:19 - 7 - 1991ರ ಸರ್ಕಾರಿ ಆದೇಶದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಮುಂದುವರೆದು, ಸದರಿ ವೈದ್ಯಾಧಿಕಾರಿಗಳು 13 ವರ್ಷಗಳ ಸೇವೆ 
ಪೂರೈಸಿದರೆ ಕ್ರಮವಾಗಿ ಉಪ ಮುಖ್ಯ ವೈದ್ಯಾಧಿಕಾರಿ / ಹಿರಿಯ ತಜ್ಞರಾಗಿ ಮುಂಬಡ್ತಿ ಪಡೆಯಲೂ ಸಹ ಸದರಿ ಆದೇಶದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ 
ಹುದ್ದೆಗಳು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೇರ್ಪಡೆಯಾಗಿವೆ. 

ಸರ್ಕಾರದ ಸಾಮಾನ್ಯ ನೀತಿಯ ಪ್ರಕಾರ ಒಬ್ಬ ಸರ್ಕಾರಿ ನೌಕರನು ತನ್ನ ಸೇವಾವಧಿಯಲ್ಲಿ 3 ಪದೋನ್ನತಿಗಳನ್ನು ಪಡೆಯುವ ಅವಕಾಶವಿರಬೇಕು 
ಎಂಬ ಹಿನ್ನೆಲೆಯಲ್ಲಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಹಿರಿಯ ತಜ್ಞರಾಗಿ ಕೇವಲ 2 
ಕಾಲಮಿತಿ ಪದೋನ್ನತಿಗಳನ್ನು ಪಡೆದು ಮುಂದಿನ ಬಡ್ತಿಯ ಅವಕಾಶದಿಂದ ವಂಚಿತರಾಗುತ್ತಿರುವುದರಿಂದ ಈ ಒಂದು ಅಸಮತೋಲನವನ್ನು ಸರಿಪಡಿಸಲು 
ಇಲಾಖೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಉಪ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಹಿರಿಯ ತಜ್ಞರಿಗೆ 3ನೇ ಕಾಲಮಿತಿ ಪದೋನ್ನತಿ ಮಂಜೂರು 
ಮಾಡಲು ಮೇಲೆ ಓದಲಾದ ಕ್ರಮಾಂಕ:( 2 ) ರ ಪತ್ರದಲ್ಲಿ ಆಯುಕ್ತರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರ ಮೇರೆಗೆ ಮೇಲೆ ಓದಲಾದ ಕ್ರಮಾಂಕ - 3ರ ಸರ್ಕಾರಿ 
ಆದೇಶವನ್ನು ಆರ್ಥಿಕ ಇಲಾಖೆಯ ಸಹಮತದ ಮೇರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 20 ವರ್ಷಗಳ ಸೇವೆ ಸಲ್ಲಿಸಿ ಪ್ರಸ್ತುತ ಉಪ 
ಮುಖ್ಯ ವೈದ್ಯಾಧಿಕಾರಿ ಹಾಗೂ ಹಿರಿಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ವೇತನ ಶ್ರೇಣಿ ರೂ .38100 - 55200 ರಲ್ಲಿ ಕ್ರಮವಾಗಿ ಉಪ ಮುಖ್ಯ 
ವೈದ್ಯಾಧಿಕಾರಿ (ಆಯ್ಕೆ ಶ್ರೇಣಿ) ಹಾಗೂ ಹಿರಿಯ ತಜ್ಞರು (ಆಯ್ಕೆ ಶ್ರೇಣಿ) ಎಂಬುದಾಗಿ ಪದನಾಮವನ್ನು ನೀಡಿ 3ನೇ ಕಾಲಮಿತಿ ಪದೋನ್ನತಿಯನ್ನು ನೀಡಲು 
ಮಂಜೂರಾತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮಾಂಕ:4ರ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ಪ್ರಸ್ತುತ ಉಪ 
ಮುಖ್ಯ ವೈದ್ಯಾಧಿಕಾರಿ ಹಾಗೂ ಹಿರಿಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ದಿನಾಂಕ: 3 -1 -2012ರ ಆದೇಶದಲ್ಲಿ 3ನೇ ಕಾಲಮಿತಿ 
ಪದೋನ್ನತಿಯನ್ನು ನೀಡಲು ಹಾಲಿ ಚಾಲ್ತಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಲು ಸರ್ಕಾರಕ್ಕೆ ಪ್ರತ್ಯೇಕ ಪ್ರಸ್ತಾವನೆಯನ್ನು 
ಸಲ್ಲಿಸಬೇಕಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ :ಸಿಆಸುಇ 97 ಎಸ್‌ಆರ್‌ಡಿ 2004, ದಿನಾಂಕ:8 -10 - 2004ರ ರೀತ್ಯ ವೃಂದ ಮತ್ತು 
ನೇಮಕಾತಿ ನಿಯಮಗಳ ಸಮಗ್ರ ಪರಿಷ್ಕರಣೆಯ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ದಿನಾಂಕ:30 -3 - 2013ರಲ್ಲಿ ಕೋರಲಾಗಿತ್ತು ಹಾಗೂ 1 -10 - 2013ರ ಪತ್ರದಲ್ಲಿ 
ನೆನಪೋಲೆ ಹೊರಡಿಸಲಾಗಿತ್ತು. ಆಯುಕ್ತರು ದಿನಾಂಕ:17 - 10 - 2012ರಂದು 3ನೇ ಕಾಲಮಿತಿ ಪದೋನ್ನತಿಯನ್ನು ಮಂಜೂರು ಮಾಡಲು ವೃಂದ ಮತ್ತು 
ನೇಮಕಾತಿ ನಿಯಮಗಳಿಗೆ ಜರೂರಾಗಿ ತಿದ್ದುಪಡಿ ತರಲು ಕೋರಿರುತ್ತಾರೆ. ತದನಂತರ ದಿನಾಂಕ:24 -10 - 2013ರ ಪತ್ರದಲ್ಲಿ ಇಲಾಖೆಯ ಸಮಗ್ರ ವೃಂದ 
ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆಯನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕೆಂದು ಹಾಗೂ ಈಗಾಗಲೇ ಸಾಕಷ್ಟು ಉಪ ಮುಖ್ಯ ವೈದ್ಯಾಧಿಕಾರಿಗಳು 
ಹಾಗೂ ಹಿರಿಯ ತಜ್ಞರು 20 ವರ್ಷಗಳ ಕಾಲಮಿತಿ ಮುಂಬಡ್ತಿಗೆ ಅರ್ಹರಿದ್ದರೂ ಸಹ ಮುಂಬಡ್ತಿ ಪಡೆಯಲಾಗದೇ ವಯೋನಿವೃತ್ತಿ ಹೊಂದುತ್ತಾರೆಂದು 
ತಿಳಿಸಿ ಅರ್ಹ ವೈದ್ಯರಿಗೆ 3ನೇ ಕಾಲಮಿತಿ ಮುಂಬಡ್ತಿ ಮಂಜೂರು ಮಾಡಲು ಅನುಮತಿ ನೀಡಲು ಕೋರಿರುತ್ತಾರೆ. 

ಆಯುಕ್ತರು ದಿನಾಂಕ:21-1- 2014ರಲ್ಲಿ 1991ರಲ್ಲಿ ವೈದ್ಯರ ವೃಂದಬಲವು 4477ರಷ್ಟಿದ್ದು, ನಂತರ ಮೇಲ್ದರ್ಜೆಗೇರಿಸಿರುವ ಆಸ್ಪತ್ರೆಗಳು ಹೊಸದಾಗಿ 
ಮಂಜೂರಾದ ಹುದ್ದೆಗಳು ಸೇರಿದಂತೆ ಹಾಲಿ 6229 ವೃಂದಬಲಕ್ಕೇರಿದ್ದು, ಅದನ್ನು ಹೊಸದಾಗಿ 4 ವೃಂದಗಳಲ್ಲಿ ವರ್ಗೀಕರಿಸಿ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 

ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಹಾಲಿ ವೈದ್ಯ ವೃಂದದ ವೃಂದಬಲ 6229 
ಇದ್ದು, ಈ ಹುದ್ದೆಗಳ ಪೈಕಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ, ಹಿರಿಯ ವೈದ್ಯಾಧಿಕಾರಿ/ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ/ ಹಿರಿಯ ತಜ್ಞರ 
ವೃಂದದಲ್ಲಿ ಎಷ್ಟು ಹುದ್ದೆ ಮಂಜೂರಾಗಿತ್ತು ಎಂಬ ಮಾಹಿತಿಯನ್ನು ಒದಗಿಸುವಂತೆ ದಿನಾಂಕ:3 - 2 - 2014ರ ಪತ್ರದಲ್ಲಿ ಕೋರಲಾದಂತೆ ದಿನಾಂಕ:15 - 2 
2014ರಲ್ಲಿ ಮಂಜೂರಾದ 6229 ಹುದ್ದೆಗಳನ್ನು ಮಂಜೂರಾದ ವೃಂದಬಲದ ವಿವರಗಳನ್ನು ಸಲ್ಲಿಸಿ, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ , ಹಿರಿಯ 
ವೈದ್ಯಾಧಿಕಾರಿ/ ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ / ಹಿರಿಯ ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ / ಹಿರಿಯ ತಜ್ಞರು (ಆಯ್ಕೆ 
ಶ್ರೇಣಿ) ಗಳನ್ನೊಳಗೊಂಡಂತೆ ಪರಿಷ್ಕತ ವೃಂದಬಲದ ವೃಂದವಾರು ಮಾಹಿತಿಯನ್ನು ಸಲ್ಲಿಸಿ 3ನೇ ಕಾಲಮಿತಿ ಮುಂಬಡ್ತಿಯನ್ನು ಮಂಜೂರು ಮಾಡಲು 
ಕೋರಿರುತ್ತಾರೆ . 

ಅದರಂತೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಮಂಜೂರಾದ 6229 ವೈದ್ಯ ವೃಂದದ 
ವೃಂದಬಲವನ್ನು ಈ ಕೆಳಕಂಡಂತೆ ವೃಂದವಾರು ಬಲವನ್ನು ಪರಿಷ್ಕರಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 26 ಹೆಚ್ ಎಸ್ ಹೆಚ್ 2013 , ಬೆಂಗಳೂರು, ದಿನಾಂಕ:22 - 5 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 222 ಎಂಎಸ್ಎಸ್ 1990 , ದಿನಾಂಕ:19 - 7 -1990ರಲ್ಲಿ ನಮೂದಿಸಲ್ಪಟ್ಟಂತಹ 
ವೃಂದಬಲವನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ ವೃಂದವಾರು ವೃಂದಬಲವನ್ನು ನಿಗದಿಪಡಿಸಲಾಗಿದೆ. 
1991ರ ಸರ್ಕಾರಿ 

ಪರಿಷ್ಕೃತ 
ಆದೇಶದಲ್ಲಿ 

ವೃಂದ 
ಹಾಲಿ ಇರುವ ಪದನಾಮ 

ಪರಿಷ್ಕತ ಪದನಾಮ 
ನಿಗದಿಪಡಿಸಲಾದ 

ಬಲದ 
ವೃಂದಬಲದ ಸಂಖ್ಯೆ 
1 . ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ 

1550 

ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ( 6 ವರ್ಷಗಳ ವರೆಗೆ) 2353 
(6 ವರ್ಷಗಳವರೆಗೆ) 2353 ಪ್ರಾಥಮಿಕ 

2353 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ( ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳಲ್ಲಿ 

ಆರೋಗ್ಯ ಘಟಕಗಳನ್ನು ಮೇಲ್ದರ್ಜೆಗೇರಿಸಿದ್ದರಿಂದ 
ಹಾಗೂ ಹೊಸದಾಗಿ ಸ್ಥಾಪಿಸಲಾದ ಕೇಂದ್ರಗಳಿಂದ 
ವೃಂದಬಲ ಹೆಚ್ಚಾಗಿರುತ್ತದೆ). 


೫) 


* 


ಕ ) 


ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಪರಿಷ್ಕೃತ 
ವೃಂದ 


ಹಾಲಿ ಇರುವ ಪದನಾಮ 


1991ರ ಸರ್ಕಾರಿ 

ಆದೇಶದಲ್ಲಿ 
ನಿಗದಿಪಡಿಸಲಾದ 
ವೃಂದಬಲದ ಸಂಖ್ಯೆ 


ಪರಿಷ್ಕೃತ ಪದನಾಮ 


ಬಲದ 


ಸಂಖ್ಯೆ 


2 


. 


1331 


1190 


ಹಿರಿಯ ವೈದ್ಯಾಧಿಕಾರಿ/ತಜ್ಞರು 
(ಸಮುದಾಯ ಆರೋಗ್ಯ ಕೇಂದ್ರ, 
ರಾಷ್ಟ್ರೀಯ ಕುಷ್ಠರೋಗ ನಿಯಂತ್ರಣ , 
ತಾಲ್ಲೂಕು ಆರೋಗ್ಯಾಧಿಕಾರಿ , ಹಿರಿಯ 
ವೈದ್ಯಾಧಿಕಾರಿ ) ಮೊದಲನೇ ಕಾಲಮಿತಿ 
ಬಡ್ತಿ 6 ವರ್ಷಗಳ ನಂತರ ಹಾಗೂ ತಜ್ಞರ 
ನೇರ ನೇಮಕಾತಿ ವೃಂದವನ್ನೊಳ 
ಗೊಂಡಂತೆ) 


ಹಿರಿಯ ವೈದ್ಯಾಧಿಕಾರಿ/ತಜ್ಞರು(ಸಮುದಾಯ ಆರೋಗ್ಯ 
ಕೇಂದ್ರ, ರಾಷ್ಟ್ರೀಯ ಕುಷ್ಠರೋಗ ನಿಯಂತ್ರಣ , 
ತಾಲ್ಲೂಕು ಆರೋಗ್ಯಾಧಿಕಾರಿ, ಹಿರಿಯ ವೈದ್ಯಾಧಿಕಾರಿ, 
ಮೊದಲನೇ ಕಾಲಮಿತಿ ಬಡ್ತಿ 6 ವರ್ಷಗಳ ನಂತರ 
ಹಾಗೂ ತಜ್ಞರ ನೇರ ನೇಮಕಾತಿ 
ವೃಂದವನ್ನೊಳಗೊಂಡಂತೆ) 


3 


. 


1596 


1627 


ಉಪ ಮುಖ್ಯ ವೈದ್ಯಾಧಿಕಾರಿಗಳು (ಎರಡನೇ ಕಾಲಮಿತಿ 
ಬಡ್ತಿ 13 ವರ್ಷಗಳ ನಂತರ ) , ಹಿರಿಯ ತಜ್ಞರು (ತಜ್ಞರ 
ವೃಂದಕ್ಕೆ ನೇರ ನೇಮಕಾತಿಗೊಂಡವರಿಗೆ ಕಾಲಮಿತಿ ಬಡ್ತಿ 
7 ವರ್ಷಗಳ ನಂತರ ( ಸಾರ್ವಜನಿಕ ಆಸ್ಪತ್ರೆ ಹಾಗೂ 
ಕಾರ್ಯಕ್ರಮಾಧಿಕಾರಿಗಳು) ಮೇಲ್ದರ್ಜೆಗೇರಿಸುವಿಕೆಯಿಂದ 
ಸೃಜಿಸಲಾದ ಹುದ್ದೆಗಳ ಸಂಖ್ಯೆ 


4 


ಉಪ ಮುಖ್ಯ ವೈದ್ಯಾಧಿಕಾರಿಗಳು 
( ಎರಡನೇ ಕಾಲಮಿತಿ ಬಡ್ತಿ 13 ವರ್ಷಗಳ 
ನಂತರ), ಹಿರಿಯ ತಜ್ಞರು ( ತಜ್ಞರ 
ವೃಂದಕ್ಕೆ ನೇರ ನೇಮಕಾತಿಗೊಂಡವರಿಗೆ 
ಕಾಲಮಿತಿ ಬಡ್ತಿ 7 ವರ್ಷಗಳ ನಂತರ 
( ಸಾರ್ವಜನಿಕ ಆಸ್ಪತ್ರೆ ಹಾಗೂ 
ಕಾರ್ಯಕ್ರಮಾಧಿಕಾರಿಗಳು) 
| ಉಪ ಮುಖ್ಯ ವೈದ್ಯಾಧಿಕಾರಿಗಳು 
(ಮೂರನೇ ಕಾಲಮಿತಿ ಬಡ್ತಿ 20 
ವರ್ಷಗಳ ನಂತರ), ಹಿರಿಯ ತಜ್ಞರು 
( ತಜ್ಞರ ವೃಂದಕ್ಕೆ ನೇರ 
ನೇಮಕಾತಿಗೊಂಡವರಿಗೆ ಕಾಲಮಿತಿ ಬಡ್ತಿ 
14 ವರ್ಷಗಳ ನಂತರ ( ಸಾರ್ವಜನಿಕ 
ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಹಾಗೂ ಪ್ರಮುಖ 
ಆಸ್ಪತ್ರೆಗಳು) 


1059 


( ಹೊಸದಾಗಿ 


ಗುರುತಿಸಲಾದ 
ಹುದ್ದೆಗಳು ) 


ಉಪ ಮುಖ್ಯ ವೈದ್ಯಾಧಿಕಾರಿಗಳು (ಮೂರನೇ ಕಾಲಮಿತಿ 
ಬಡ್ತಿ 20 ವರ್ಷಗಳ ನಂತರ), ಹಿರಿಯ ತಜ್ಞರು ( ತಜ್ಞರ 
ವೃಂದಕ್ಕೆ ನೇರ ನೇಮಕಾತಿಗೊಂಡವರಿಗೆ ಕಾಲಮಿತಿ ಬಡ್ತಿ 
14 ವರ್ಷಗಳ ನಂತರ ( ಸಾರ್ವಜನಿಕ ಆಸ್ಪತ್ರೆ, ಜಿಲ್ಲಾ 
ಆಸ್ಪತ್ರೆ ಹಾಗೂ ಪ್ರಮುಖ ಆಸ್ಪತ್ರೆಗಳು ) 


ಒಟ್ಟು 


4477 


ಒಟ್ಟು | 6229 | 


ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 222 ಎಂಎಸ್ಎಸ್ 1990, ದಿನಾಂಕ:19 -7 -1991ರ ಆದೇಶದಲ್ಲಿ ಈ ಕಾಲಮಿತಿ ಪದೋನ್ನತಿಯನ್ನು ನೀಡಲು 
ಅನುಸರಿಸಬೇಕಾದ ವಿಧಾನ ಹಾಗೂ ಷರತ್ತುಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಈ ಕಾಲಮಿತಿ ಮುಂಬಡ್ತಿ ಪದೋನ್ನತಿಯನ್ನು ನೇಮಕಾತಿ 
ಪ್ರಾಧಿಕಾರದ ಅನುಮೋದನೆಯೊಂದಿಗೆ ಹೊರಡಿಸತಕ್ಕದ್ದು. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರು ಮೇಲ್ಕಂಡ 
ವೃಂದಗಳನ್ನೊಳಗೊಂಡಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಮಗ್ರ ಪರಿಷ್ಕರಣೆಯನ್ನು 
ಸರ್ಕಾರಕ್ಕೆ ಪ್ರತ್ಯೇಕವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು , 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ 44 ಎಸ್‌ಆರ್‌ಪಿ 2017 , ದಿನಾಂಕ: 31- 12 - 2011ರಲ್ಲಿ ನೀಡಿರುವ ಸಹಮತಿ ಹಾಗೂ 
ಸರ್ಕಾರದ ಆದೇಶ ಸಂಖ್ಯೆ: ಆಇ 01 ಟಿಎಫ್ ಪಿ 1996, ದಿನಾಂಕ:1- 7 - 1996ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ . ಎಸ್. ನಾಗರಾಜ್ 
PR , 472 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 500 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು). 


ಭಾಗ ೧ 


cha 


28а. 


FOT & T ODZIE, Todoso, we an , 9008 

COMMERCE & INDUSTRIES SECRETARIAT 


Sub : Approval to the proposal of M /s Himatsingka Seide Ltd . to establish a textile based unit to manufacture 

“ Bed Linens” at Textile SEZ , Hasan District. 
Read : Proceedings of the 34th State High Level Clearance Committee ( SHLCC ) meeting held on 04.03.2014 . 
Preamble : 

M /s Himatsingka Seide Ltd. has proposed to establish a textile based unit to manufacture “ Bed Linens”, with an investment 
of Rs. 140.00 crore, generating employment to about 663 persons at SEZ Textile Zone, Hasan District. 

The proposal was examined in the 34th State High Level Clearance Committee (SHLCC ) Meeting held on 04 .03. 2014 . 
Government has examined the recommendationsmade by the State High Level Clearance Committee , in all aspects . 

Hence the following order. 

GOVERNMENT ORDER No. Ci 89 SPI 2014 , BANGALORE , DATED : 07. 05. 2014 


Government is pleased to accord in principle approval to the investment proposal of M /s Himatsingka Seide Ltd . to establish a 
textile based unit to manufacture “ Bed Linens”, with an investment of Rs. 140.00 crore at Textile SEZ , Hasan District, generating 
employment to about663 persons with the following infrastructure assistances , incentives and concessions: 


Land : 


KIADB to allot 20 Acres of land in Textile SEZ , Hassan Taluk and District. 


Power : 


12500 KVA from MESCOM . 


Water : 


5 . 00 lakh LPD from KIADB . 


Incentives & 
Concessions : 


The unit is eligible to avail incentives and concessions as per the applicable SEZ Policy of the 
State . 


Sanction of the above infrastructure facilities, incentives and concessions is subject to the following terms and conditions : 
1 . Environment: The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable . 
Employment: The Company shall comply with the provisions of Industrial Policy of Govt. of Karnataka and Dr. Sarojini 
Mahishi Report. Prepare a plan for development of Human Resources required for the project , train local people . A copy of 
Human Resources Development plan shall be sent to the Commissioner for Industrial Development& Director of Industries 
and Commerce formonitoring. 
Vendor Development: Wherever there is scope for vendor development for the project , the company shall prepare a vendor 
development plan , develop local vendors and procure the required inputs, components and sub -assemblies from these local 
vendor units . A copy of the vendor development plan shall be sent to the Commissioner for Industrial Development & Director 
of Industries and Commerce for monitoring . 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act 2013 . A copy of such projects shall 

be sent to the Commissioner for Industrial Development & Director of Industries and Commerce formonitoring. 
5 . Others : 

a) The company shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt . 
of India and shall submit milestones/progress in the implementation of the project regularly, which will be monitored 

by the Department. 
This approval is valid for a period of two years from the date of issue of this Government Order . 

By Order and in the name of the Governor of Karnataka , 

S . UMADEVI 

Desk Officer (Technical Cell), 
PR . 501 

Commerce & Industries Department. 


೯೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 

ಭಾಗ ೧ 
ಆರ್ಥಿಕ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ: ಆಇ 50 ಆಖಇ 2014, ಬೆಂಗಳೂರು, ದಿನಾಂಕ: 21ನೇ ಮೇ , 2014 
ವಿಷಯ : ಸಾರ್ವಜನಿಕ ಉದ್ಯೋಗದ ನೇಮಕಾತಿಗಳಲ್ಲಿ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಕಲ್ಪಿಸಿರುವ 

ಮೀಸಲಾತಿಯನ್ವಯ ರಾಜ್ಯ ಖಜಾನೆ ಇಲಾಖೆಯ ಗ್ರೂಪ್- ಎ ಕಿರಿಯ ಶ್ರೇಣಿಯ ಸ್ಥಳೀಯ ವೃಂದಕ್ಕೆ 

ಹಂಚಿಕೆ ಹೊಂದಲು ಅಭಿಮತ ನೀಡುವ ಕುರಿತು. 
ಉಲ್ಲೇಖ : 1) ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ಆದೇಶ, 2013, ದಿನಾಂಕ : 06 - 11 - 2013. 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ ( ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 

2013 . 
3) ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು, 2013 . 

4) ಅಧಿಸೂಚನೆ ಸಂಖ್ಯೆ : ಎಫ್ಡಿ 50 ಆಖಇ 2014 , ದಿನಾಂಕ: 15 - 04 - 2014 
ಉಲ್ಲೇಖ (1) ರ ದಿನಾಂಕ : 06 - 11 - 2013ರ ಆದೇಶದಲ್ಲಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗದ ನೇಮಕಾತಿಗಳಲ್ಲಿ ಹೈದರಾಬಾದ್ - ಕರ್ನಾಟಕ 
ಪ್ರದೇಶಕ್ಕೆ ಮೀಸಲಾತಿಯನ್ನು ಕಲ್ಪಿಸಿದೆ. ಸದರಿ ಆದೇಶದ 3 ಮತ್ತು 13ನೇ ಕಂಡಿಕೆಗಳಿಗೆ ಅನುಗುಣವಾಗಿ, ವೃಂದ ನಿಯಂತ್ರಣ ಪ್ರಾಧಿಕಾರವು 
ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ಸ್ಥಳೀಯ ವೃಂದಗಳನ್ನು ರಚಿಸಿ , ಪ್ರತಿಯೊಂದು ವೃಂದಗಳಲ್ಲಿನ ಹುದ್ದೆಗಳ ಸಂಖ್ಯೆಯನ್ನು ಗುರುತಿಸತಕ್ಕದ್ದಾಗಿದೆ. 

ಸ್ಥಳೀಯ ವೃಂದದಲ್ಲಿನ ಹುದ್ದೆಗಳನ್ನು ಸಂಬಂಧಪಟ್ಟ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಅನುಸಾರವಾಗಿ 
ಮುಂಬಡ್ತಿ ಅಥವಾ ನೇರ ನೇಮಕಾತಿಯಡಿ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಿಡತಕ್ಕದ್ದಾಗಿದೆ. ಈ ಬಗ್ಗೆ ಉಲ್ಲೇಖಿತ (2) ಮತ್ತು (3)ರಲ್ಲಿನ ನಿಯಮಗಳನ್ನೂ 
ಸಹ ಸರ್ಕಾರವು ರಚಿಸಿರುತ್ತದೆ. 

2. ಮೇಲೆ ತಿಳಿಸಿದ ಆದೇಶ ಮತ್ತು ನಿಯಮಗಳನುಸಾರ, ರಾಜ್ಯ ಖಜಾನೆ ಇಲಾಖೆಯ ಜಿಲ್ಲಾ ಖಜಾನಾಧಿಕಾರಿ (ಗ್ರೂಪ್- ಎ ಕಿರಿಯ ಶ್ರೇಣಿ) 
ವೃಂದದಲ್ಲಿ ಸ್ಥಳೀಯ ವೃಂದವನ್ನು ಮೇಲೆ ಉಲ್ಲೇಖ (4)ರ ಅಧಿಸೂಚನೆಯಲ್ಲಿ ರಚಿಸಲಾಗಿರುತ್ತದೆ. 

3. ಉಲ್ಲೇಖ (1)ರ ಆದೇಶ ದಿನಾಂಕ: 06 - 11- 2013ರಲ್ಲಿ “ಸ್ಥಳೀಯ ವೃಂದ” ಹಾಗೂ “ಸ್ಥಳೀಯ ವ್ಯಕ್ತಿ” ಎಂಬುದನ್ನು ಈಗಾಗಲೇ 
ವ್ಯಾಖ್ಯಾನಿಸಲಾಗಿದೆ. ಮುಂದುವರೆದು, ಸದರಿ ಆದೇಶದ ಕಂಡಿಕೆ -4ರ ಉಪ ಕಂಡಿಕೆ (2) ರ ಪ್ರಕಾರ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಅಧಿಕಾರಿಗಳಿಂದ 
ಸ್ಥಳೀಯ ವೃಂದವನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಭಿಮತ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ, ಉಲ್ಲೇಖಿತ ( 2) ರ ನಿಯಮಗಳ ನಿಯಮ 6ರ 
ಉಪ ನಿಯಮ (1) ರ ಪ್ರಕಾರ ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿಗಳು ಸ್ಥಳೀಯ ವ್ಯಕ್ತಿಗಳ ಮಾನದಂಡವನ್ನು ಪೂರೈಸುವ ನಿಗದಿತ ನಮೂನೆಗಳಲ್ಲಿ 
ಅರ್ಹತಾ ಪ್ರಮಾಣ ಪತ್ರದೊಂದಿಗೆ ಸ್ಥಳೀಯ ವೃಂದವನ್ನು ಸೇರಲು 30 ದಿನಗಳೊಳಗಾಗಿ ತಮ್ಮ ಆಯ್ಕೆಯನ್ನು ಅಭಿಮತದ ಮೂಲಕ ಚಲಾಯಿಸಲು ಈ 
ಮೂಲಕ ಅವಕಾಶವನ್ನು ಕಲ್ಪಿಸಲಾಗಿದೆ. 

4. ತತ್ಸಂಬಂಧ ಮೇಲಿನ ಉಲ್ಲೇಖ (3)ರಲ್ಲಿನ ನಿಯಮಗಳಲ್ಲಿ ಸ್ಥಳೀಯ ವ್ಯಕ್ತಿ” ಎಂಬ ಮೀಸಲಾತಿಯನ್ನು ಕೈಮ್ ಮಾಡುವ ಸಂಬಂಧ ಆರು 
ವಿವಿಧ ಪ್ರಮಾಣ ಪತ್ರಗಳನ್ನು ಆಧಾರವಾಗಿ ಗುರುತಿಸಲಾಗಿದೆ. ಈ ಪೈಕಿ ಹಾಲಿ ಸೇವೆಯಲ್ಲಿರುವ ಅಧಿಕಾರಿ / ನೌಕರರು ಸೇವಾ ಪುಸ್ತಕದಲ್ಲಿ 
ನಮೂದಿಸಲಾಗಿರುವ ಸ್ವಗ್ರಾಮ ಅಥವಾ ಸ್ಥಳದ ಆಧಾರದ ಮೇಲೆ ನಿಗದಿತ ನಮೂನೆಯಲ್ಲಿ ಸ್ವಗ್ರಾಮ ಪ್ರಮಾಣ ಪತ್ರ ಪಡೆದಿದ್ದಲ್ಲಿ ಪುನ: ಈ ನಿಯಮಗಳ 
ನಿಯಮ 3ರಡಿ ನಿರ್ದಿಷ್ಟಪಡಿಸಿರುವ ರೀತ್ಯ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯುವುದು ಅಗತ್ಯವಿರುವುದಿಲ್ಲ. ಉಳಿದ 5 ಪ್ರಮಾಣ ಪತ್ರಗಳ ಸಂಬಂಧ 
ಸಕ್ಷಮ ಪ್ರಾಧಿಕಾರವು ನೀಡುವ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ . ಸದರಿ 5 ಪ್ರಮಾಣ ಪತ್ರಗಳ ನಮೂನೆಯ 
ಪ್ರತಿಗಳನ್ನು ಇದರೊಂದಿಗೆ ಲಗತ್ತಿಸಿದೆ. 

_ 5 , ಈ ಹಿನ್ನೆಲೆಯಲ್ಲಿ, ಖಜಾನೆ ಇಲಾಖೆಯ ವ್ಯಾಪ್ತಿಯಡಿ ಬರುವ ಜಿಲ್ಲಾ ಖಜಾನಾಧಿಕಾರಿ ವೃಂದದಲ್ಲಿನ ಅಧಿಕಾರಿಗಳು ಸ್ಥಳೀಯ ವೃಂದಕ್ಕೆ ಆಯ್ಕೆ 
ಮಾಡುವ ಕುರಿತು ಅಭಿಮತವನ್ನು ಈ ಸುತ್ತೋಲೆಗೆ ಲಗತ್ತಿಸಿರುವ ನಿಗದಿತ ನಮೂನೆಯಲ್ಲಿ ಈ ಸುತ್ತೋಲೆ ಹೊರಡಿಸಿದ ದಿನಾಂಕದಿಂದ 30 
ದಿನಗಳೊಳಗಾಗಿ ಅಂದರೆ ದಿನಾಂಕ: 21.06.2014 ರೊಳಗೆ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . ಒಂದು ವೇಳೆ ನಿಗದಿತ ಅವಧಿಯೊಳಗೆ ಅಧಿಕಾರಿಗಳು ತಮ್ಮ 
ಆಯ್ಕೆಯನ್ನು ಚಲಾಯಿಸದಿದ್ದಲ್ಲಿ, ಉಲ್ಲೇಖ (2)ರ ನಿಯಮಗಳ ನಿಯಮ 6(1)ರ ಅನುಸಾರ , ಅವರು ಸ್ಥಳೀಯ ವೃಂದವನ್ನು ಸೇರಲು ಇಚ್ಛೆ 
ಹೊಂದಿಲ್ಲವೆಂದು ಪರಿಗಣಿಸಲಾಗುವುದು. 

6 . ಖಜಾನೆ ಆಯುಕ್ತರು, ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು ಮತ್ತು ಜಿಲ್ಲಾ ಖಜಾನಾಧಿಕಾರಿಗಳು ತಮ್ಮ ಕಛೇರಿಗಳ 
ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಖಜಾನಾಧಿಕಾರಿ ವೃಂದದ ಅಧಿಕಾರಿಗಳಿಗೆ ಈ ಸುತ್ತೋಲೆಯನ್ನು ಗಮನಕ್ಕೆ ತರುವುದು. 


ಎನ್ . ಲಕ್ಷ್ಮಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ 
( ಆಡಳಿತ & ಮುಂಗಡ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


೯೫೫ 


ಅನುಬಂಧ - ಎ 


ಸ್ವಗ್ರಾಮ ಪ್ರಮಾಣಪತ್ರ 
[ ಅನುಚ್ಛೇದ 371 ( ಜೆ ) ಮೇರೆಗೆ] 
( 5 ( 2 ) ನೇ ನಿಯಮ ನೋಡಿ) 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ 

- ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 


- ಶ್ರೀ ಶ್ರೀಮತಿ - - - ರವರು 

- ~ ರವರ 
ಮಗ/ ಹೆಂಡತಿಯಾಗಿದ್ದು , ಇವರು ಕರ್ನಾಟಕ ರಾಜ್ಯದ-- - - -- - - - - - ಜಿಲ್ಲೆಯ -- - - 

-- --- -- - ತಾಲ್ಲೂಕಿನ, -- - - - -- - - ---- -. - ಗ್ರಾಮ / ಪಟ್ಟಣವನ್ನು ತನ್ನ ಸೇವಾ 
ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ / ಸ್ಥಳ ಎಂದು ಘೋಷಿಸಿರುತ್ತಾರೆ. 

- - * 
ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು 
ಮೇಲಿನ ನಮೂದು 01 - 01 - 2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ಇತ್ತೆಂದು ಸ್ವತಃ ಮನವರಿಕೆ 
* ಮಾಡಿಕೊಂಡಿರುತ್ತೇನೆ. 


ದಿನಾಂಕ : 


ಹೆಸರು 
ಪದನಾಮ 
ಕಛೇರಿ 
ಇಲಾಖೆ - - ~ - - 


> ಅನುಬಂಧ - ಬಿ 


ಅರ್ಹತಾ ಪ್ರಮಾಣಪತ್ರ 
[ ಅನುಚ್ಛೇದ 371 ( ಜೆ ) ಮೇರೆಗೆ] 
( 5 ( 3) ನೇ ನಿಯಮ ನೋಡಿ) 


[ ಪ್ರಮಾಣಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ 

ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ) ನಿಯಮಗಳು , 2013] 


a anta 


ಶ್ರೀ ಶ್ರೀಮತಿ -- - - - - ~ - ~ ರವರು – 

-- --- ರವರ 
ಮಗ/ ಹೆಂಡತಿಯಾಗಿದ್ದು , ಇವರು ಕರ್ನಾಟಕ ರಾಜ್ಯದ 

-- -- -- -- ಜಿಲ್ಲೆಯ -- - 
---- -- - - -------------- ತಾಲ್ಲೂಕಿನ -- --- 

- ~ ಗ್ರಾಮ / ಪಟ್ಟಣದ ಒಬ್ಬ ಸ್ಥಳೀಯ 
ವ್ಯಕ್ತಿಯಾಗಿರುತ್ತಾರೆ. 


ಸ್ಥಳ: 
ದಿನಾಂಕ: . . . 


ಹೆಸರು 

ಅಸಿಸ್ಟೆಂಟ್ ಕಮೀಷನರ್ , 
-- -- - - --- -- - ಉಪ ವಿಭಾಗ 

- --- - --- -- -- -- -- - - -- ಜಿಲ್ಲೆ 


೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಅನುಬಂಧ - ಸಿ 


ಸ್ಥಳೀಯ ವೃಂದದ ಸೇರಿಕೆಗಾಗಿ ಅರ್ಜಿ 


(371 ( ಜೆ) ಅನುಚ್ಛೇದದ ಮೇರೆಗೆ) 

( 6ನೇ ನಿಯಮ ನೋಡಿ) 


+ 


[ಸ್ಥಳೀಯ ರಚನೆ, ವೃಂದಗಳು, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆಗಾಗಿ ಕರ್ನಾಟಕ ಸಾರ್ವಜನಿಕ 
ಉದ್ಯೋಗದಲ್ಲಿ ( ಹೈದರಾಬಾದ್-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 

2013) 


Love 


theshadbudsignyavantasy 


ಸ್ಥಳೀಯ ವೃಂದದ ಹೆಸರು 
ಇಲಾಖೆ 
ಜಿಲ್ಲೆ (ಸಂಬಂಧಿಸಿದ್ದರೆ ) 
ಅರ್ಜಿದಾರನ ಹೆಸರು 
ಪ್ರಸ್ತುತ ಹುದ್ದೆಯಲ್ಲಿರುವ ಸ್ಥಳ 
ಹುದ್ದೆಯ ಹೆಸರು ( ಪದನಾಮ ) 


4. 
5. 
6. 


.... .. ......- ನಾನು ಈ ಮೇಲೆ ಹೇಳಿದ ವೃಂದವನ್ನು ಸೇರಲು ಇಚ್ಚಿಸುವುದಾಗಿ ಮನವಿ 

ಮಾಡುತ್ತೇನೆ. ನಾನು ಸ್ಥಳೀಯ ವ್ಯಕ್ತಿಯಾಗಿದ್ದು ನನ್ನ ಕ್ಲಮಿನ ರುಜುವಾತಾಗಿ ನನ್ನ 
ಸ್ವಗ್ರಾಮ / ಅರ್ಹತಾ ಪ್ರಮಾಣ ಪತ್ರವನ್ನು ಈ ಮೂಲಕ ಲಗತ್ತಿಸಿದ್ದೇನೆ. 


{ ಹೆಸರು: 
ವಿಳಾಸ: ... 


ದಿನಾಂಕ: 


www 


. vivekA= YINS4vehrudhayavedeserved 


ಮೊಬೈಲ್ ಸಂಖ್ಯೆ: 


ಇwwwwwwwwwwwwwwwwwwwwwwwwwwwwwwಜweets 


YNEMANE 


C 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೧ , ೨೦೧೪ 


೯೫೭ 


ಅನುಬಂಧ - ಎ 


ಅರ್ಹತಾ ಪ್ರಮಾಣಪತ್ರ 
[ ಅನುಚ್ಛೇದ 371 ( ಜೆ ) ಮೇರೆಗೆ] 
( 3 ( 3) ನೇ ನಿಯಮ ನೋಡಿ) 


[ ಪ್ರಮಾಣಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 


ಶ್ರೀ / ಶ್ರೀಮತಿ - – ರವರು 

- ರವರ ಮಗ/ . 
ಹೆಂಡತಿಯಾಗಿದ್ದು , ಇವರು ಕರ್ನಾಟಕ ರಾಜ್ಯದ . 

- - - - ಜಿಲ್ಲೆಯ - - --- 
ತಾಲ್ಲೂಕಿನ 

- - - ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ: 


ದಿನಾಂಕ: - - 


ಹೆಸರು 
ಅಸಿಸ್ಟೆಂಟ್ ಕಮೀಷನರ್ 

– ಉಪ ವಿಭಾಗ, 
- - - - - ಜಿಲ್ಲೆ 


| 


| 


ಅನುಬಂಧ - ಬಿ 


ವಾಸಸ್ಥಳ ಪ್ರಮಾಣಪತ್ರ 

( ಅನುಚ್ಛೇದ 371 ( ಜೆ) ಮೇರೆಗೆ) 
(ನಿಯಮ 4 ( ಬಿ ) ( 2 ) ( ii) ನೋಡಿ) - 


- 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ 

ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 


ಶ್ರೀ ಶ್ರೀಮತಿ ------ -- ರವರು 

– ರವರ ಮಗ/ 
ಹೆಂಡತಿಯಾಗಿದ್ದು , ಇವರು - -- - - -- -- - - --- -- - - - - ಜಿಲ್ಲೆಯ - - - -- - - -- - ತಾಲ್ಲೂಕಿನ ---- ---- 

- - - -- . ಗ್ರಾಮ / ಪಟ್ಟಣದ ಈ ಕೆಳಕಂಡ ವಿಳಾಸದಲ್ಲಿ ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ 
ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


ವಿಳಾಸ 


ಸಂ . 


ಯಾವ ದಿನಾಂಕದಿಂದ 

ಸಾಕ್ಷ್ಯ ವಿವರ 
ಯಾವ ದಿನಾಂಕದವರೆಗೆ | ( ಆಧಾರವಾಗಿಟ್ಟುಕೊಂಡಿರುವ ಸಾಕ್ಷದ 

ಎಲ್ಲಾ ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ) 


Huey+Guru 


ಸಾಕ್ಷ್ಯದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 


ದಿನಾಂಕ: --- - -- 


ಹೆಸರು 
ತಹಸೀಲ್ದಾರ್ - -- - - 

---- - -- - ತಾಲ್ಲೂಕು 


೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


ಭಾಗ ೧ 


ಅನುಬಂಧ - ಸಿ 


ವ್ಯಾಸಂಗ ಪ್ರಮಾಣಪತ್ರ 
[ ಅನುಚ್ಛೇದ 371( ಜೆ) ಮೇರೆಗೆ) 
(ನಿಯಮ 4 ( ಸಿ) 2}( ii) ನೋಡಿ) 


[ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ -ಕರ್ನಾಟಕ 

ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ) ನಿಯಮಗಳು , 2013j 


- 


- - rein aasuddha and dead 


ಶ್ರೀ ಶ್ರೀಮತಿ - -- - ---- - ರವರು - - 

ರವರ ಮಗ/ 
ಹೆಂಡತಿಯಾಗಿದ್ದು ಇವರು - ------ -- ---- -- ಜಿಲ್ಲೆಯ 

- - ತಾಲ್ಲೂಕಿನ 
---- ---- ಕಾಲೇಜು/ ಶಾಲೆಯಲ್ಲಿ ಈ ಕೆಳಗೆ ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ 
ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


. 


.. 


ಕ್ರ. ಸಂ . | ತರಗತಿ / ಹಂತದ ಯಾವ ದಿನಾಂಕದಿಂದ ಯಾವ | ದಾಖಲೆಯ ಉಲ್ಲೇಖ | 

ದಿನಾಂಕದ ವರೆಗೆ 


. 


= 


= 


= 


= 


= 


= 


ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ/ 
ಅನುತ್ತೀರ್ಣನಾಗಿದ್ದಾನೆ; 


( ಕ್ರ. | ತರಗತಿ/ ಪರೀಕ್ಷೆ/ ಹಂತದ ಹೆಸರು - ವರ್ಷ | 
| ಸಂ . 


ಅನುತ್ತೀರ್ಣ/ 
ಉತ್ತೀರ್ಣ 


ದಾಖಲೆಯ 
- ಉಲ್ಲೇಖ 


ದಿನಾಂಕ: 


ಹೆಸರು -- - - 
* ಸಂಸ್ಥೆಯ ಮುಖ್ಯಸ್ಥರು 


ಪ್ರಮಾಣಪತ್ರ 


ಮೇಲೆನೀಡಲಾದ ಪ್ರಮಾಣಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು 
ನಾನು ಸ್ವತಃ ಮನವರಿಕೆ ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


we days sexyvan mangan 


avu 


ದಿನಾಂಕ: 


ಹೆಸರು - - - - 
ಕ್ಷೇತ್ರ ಶಿಕ್ಷಣಾಧಿಕಾರಿ 

- --- ತಾಲ್ಲೂಕು 


Heweap & But 


L 


os4Sd 


o 


sexyges gopalekanake Nawakeneyaavaani 


=uuurtai444vshethkalellavulouthekattrainyusಒಂ ಒ ಬ uneybon 133%hyAAAAA 
kasaraaaaasses 

+NAAAAA 
ಅರಿಶಿನವನ್ನು ಕಳಕಳಿಳಗಳ ಅಳಸಿ: * *** X & 

s 


4444 ಅರ-೨೨೨- 

484444 ಹಿತ್ಯಕ್ಕನಂಜನೀnovvvvvelseasex 
A 

A +180953 ; 

: 


- cಮARA 
2011 

xishಳು . 
-ಗಳಗಳ ಅಳವಡಿಕೆಕಳಕಳರಕಕYಜಿಸಿಸಿಟ್ಟಿರಲಿಲ್ಲ 

ಪರಂಪರ್ಕ ಳಸಿಟ್ಟುಸಿರಿನಲ್ಲಿ ಕೆಪಿಸಿ 


மகா 44:3ஆதாருகககக்காகப் பயணிகளை 

ಪ 

: : : :EA : A3 
ಳREಳುವಳ :24+1 + 9 +5 :45- --- - 

- - 


ಸಿ ಕೆಳ 


ಗಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 


೯೫೯ 


ಅನುಬಂಧ - ಡಿ 


ಸ್ವಗ್ರಾಮ ಪ್ರಮಾಣಪತ್ರ 
(Home Town Certificate ) 
[ಅನುಚ್ಛೇದ 371 (ಜೆ) ಮೇರೆಗೆ] 
(4 ( ಇ) ನಿಯಮ ನೋಡಿ) 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ -ಕರ್ನಾಟಕ 

ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 


ರವರು 


aweeravanabelagonesian Wode Dowc Madagk # w we had 


pಳ - 


ಶ್ರೀ ಶ್ರೀಮತಿ -- 

ರವರ ಮಗ/ 
. ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ----- --- ಜಿಲ್ಲೆಯ ----- -- --- 

ತಾಲ್ಲೂಕಿನ -- --- ---- -- --- -- ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ / ಸ್ಥಳ ಎಂದು ತನ್ನ .... 
ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ 
ನಮೂದು 01- 01 -2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ 
ಮನವರಿಕೆ ಮಾಡಿಕೊಂಡಿರುತ್ತೇನೆ. 


09ುರದess4 


ಸ್ಥಳ: many as manyarea 


Sawaydw flame from this ಸseekends one 


# ves where a Wor pedeG 


ets A 


ದಿನಾಂಕ: - - 


ಹೆಸರು - ------- -- 
ಪದನಾಮ - 
ಕಛೇರಿ 
ಇಲಾಖೆ -- ------ -------- 


KAMA M9ew presenceಟS & Avara www . 


R .N.I. No.KARBIL/2001/47147 POSTAL REGN. No . RNP /KA/BGS/2202 /2014- 16 
Licensed to post withoutprepayment WPP No . 297 


೯೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


ಭಾಗ ೧ 


ಅನುಬಂಧ - ಇ 


ಸಿಂಧುತ್ವ ಪ್ರಮಾಣಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ) 

(ನಿಯಮ 6(3) ನೋಡಿ) ... 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ್ - ಕರ್ನಾಟಕ 

ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013 ] | 


ಶ್ರೀ ಶ್ರೀಮತಿ - ~~ ರವರು 

-...- ರವರ ಮಗ/ ... 
ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ --- ----- - --- ಜಿಲ್ಲೆಯ - ---- - -- -- -- 
ತಾಲ್ಲೂಕಿನ - 

- ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿರುತ್ತಾರೆ. 


ಜtution was a 


ನಾವು ಅರ್ಹತಾ ಪ್ರಮಾಣಪತ್ರದ ಸರಿತನವನ್ನು ಪರಿಶೀಲಿಸಿದ್ದೇವೆ ಹಾಗೂ ಅದನ್ನು ಮಾನ್ಯ 
ಮಾಡಿದ್ದೇವೆ 


aw 


arenes 


ಆ 


Urs 


ದಿನಾಂಕ: - 


ಹೆಸರು 
ಜಿಲ್ಲಾಧಿಕಾರಿ --- -------- ------- 


Press Pusshdeceive pe = pAM WAsthiswas 


ಈ ಹgk Khan - 


ಹೆಸರು - --. 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 

- ಜಿಲ್ಲೆ : 


ಹೆಸರು ------ --- ------ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಜಿಲ್ಲಾ ಪಂಚಾಯತ್ 


ಎನ್. ಲಕ್ಷ್ಮಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ 
( ಆಡಳಿತ & ಮುಂಗಡ) 


P . R . 478 
SC 100 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


